KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೬, ೨೦೦೬ (ಮಾಘ ೨೭ ಶಕವರ್ಷ ೧೯೨೭) ಸಂಚಿಕೆ ೭ 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 101 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:7ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 

ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ವಿವಿಧ 05 ವ್ಯವಸಾಯ 
ಸೇವಾ ಸಹಕಾರ ಸಂಘ/ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ನೆಲ್ಲಿಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿಯಮಿತ, ಮ೦ಗಳೂರು ತಾಲ್ಲೂಕು 

1. ಶ್ರೀ ದೇಜಪ್ಪ, ಜನರಲ್‌ ಮರ್ಚಂಟ್‌, ಬೋರುಗುಡ್ಡೆ, ಮಾಂಟ್ರಾಡಿ ಗ್ರಾಮ ಮತ್ತು ಅಂಚೆ. 

2. ಶ್ರೀಮತಿ ಲತೀಶ ಮೊಂತೆರೋ, ದರಾಸು ಮನೆ, ಪೆರ್ನೊಡಿ, ನೆಲ್ಲಿಕಾರು, ಹೊಸ್ಮಾರು ಅಂಚೆ. 

3. ಶ್ರೀಮತಿ ಲಕ್ಷ್ಮಿ ನಾಯ್ಕ, ಮಾಜಿ ಪಂಚಾಯತ್‌ ಅಧ್ಯಕ್ಷೆ, ನೆಲ್ಲಿಕಾರು ಗ್ರಾಮ ಮತ್ತು ಅಂಚೆ. 
ಕಲ್ಲಮುಂಡ್ಕೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿಯಮಿತ, ಮ೦ಗಳೂರು ತಾಲ್ಲೂಕು 

1. ಶ್ರೀ ಜಯರಾಂ ಅಮೀನ್‌ ಬಿನ್‌ ಗೋಪಾಲ ಸುವರ್ಣ, ಅರ್ದೊಟ್ಟು, ಕಲ್ಲಮುಂಡ್ಕೂರು ಗ್ರಾಮ ಮತ್ತು ಅಂಚೆ, ಬಾನಂಗಡಿ. 

2. ಶ್ರೀಮತಿ ಕ್ಯಾಥರಿನ್‌ ಸಿಕ್ಟೇರಾ, ಹರಿಯಾಳ ಮನೆ, ನಿಡ್ಡೋಡಿ ಗ್ರಾಮ ಮತ್ತು ಅಂಚೆ. 

3. ಶ್ರೀಮತಿ ಲಲಿತಾ ನಾಯ್ಕ ಕೋಂ ಭಾಸ್ಕರ ನಾಯ್ಕ, ಕಲ್ಲಮುಂಡ್ಕೂರು ಗ್ರಾಮ ಮತ್ತು ಅಂಚೆ. 
ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿಯಮಿತ, ಮಂಗಳೂರು ತಾಲ್ಲೂಕು 

1. ಶ್ರೀ ಶಿವಾನಂದ ಬಿನ್‌ ಅಣ್ಣಿ ಪೂಜಾರಿ, ಹ೦ಡೇಲು ದೇವಸ ಮನೆ, ಮಿಜಾರು ಗ್ರಾಮ ಮತ್ತು ಅಂಚೆ. 

2. ಶ್ರೀಮತಿ ಫ್ಲೇವಿಯ ಪೆರಿರಾ ಕೋಂ ಫೆಲಿಕ್ಸ್‌ ರೋಡ್ರಿಗಸ್‌, ಮಿತ್ತಬೈಲು ಗ್ರಾಮ ಮತ್ತು ಅಂಚೆ. 

3. ಶ್ರೀಮತಿ ವಿಜಯಲಕ್ಷ್ಮಿ ನಾಯ್ಕ, ಕಾಯಕಪುಂಡು ಮನೆ, ಪುತ್ತಿಗೆ ಗ್ರಾಮ ಮತ್ತು ಅಂಚೆ. 
ಕಿನ್ನಿಗೋಳಿ ಗ್ರಾಮೀಣ ಸಹಕಾರಿ ಬ್ಯಾಂಕ್‌ ನಿಯಮಿತ, ಮ೦ಗಳೂರು ತಾಲ್ಲೂಕು 

1. ಶ್ರೀ ನಾರಾಯಣ ಅಂಚನ್‌, ರಾಮನಿವಾಸ, ಕೊಲ್‌ಬೆಟ್ಟು ಮನೆ, ಐಕಳ ಗ್ರಾಮ ಮತ್ತು ಅಂಚೆ. 

2. ಶ್ರೀಮತಿ ಯುಜಿನ್‌ ಸಿಕ್ವೇರಾ ಕೋಂ ಲೇಟ್‌ ಅಲೆಕ್ಸಾಂಡರ್‌ ಸಿಕ್ವೇರಾ, ಗೋಳಿಚಾರು ರಸ್ತೆ, ಕಿನ್ನಿಗೋಳಿ. 

3. ಶ್ರೀ ಕಿಟ್ಟಮುಗೇರ, ಪರಿಶಿಷ್ಟ ಜಾತಿ ಕಾಲನಿ, ಐಕಳ ಗ್ರಾಮ ಮತ್ತು ಅಂಚೆ. 


(೭೩) 


೭೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಬೆಳುವಾಯಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿಯಮಿತ, ಮಂಗಳೂರು ತಾಲ್ಲೂಕು 
1. ಶ್ರೀ ಮಹಮ್ಮದ್‌ ಹನೀಫ್‌ ಬಿನ್‌ ಖಾದ್ರಿ ಸಾಹೆಬ್‌, ಫಾತಿಮಾ ಮಂಜಿಲ್‌, ಕರಿಯನಂಗಡಿ, ಬೆಳುವಾಯಿ ಗ್ರಾಮ ಮತ್ತು ಅಂಚೆ 
2. ಶ್ರೀಮತಿ ಶೌಕತ್‌ ಬಾನು, ದರಾಸು ಮನೆ, ಗ್ರಾಮ ಮತ್ತು ಅಂಚೆ ಬೆಳುವಾಯಿ. 
3. ಶ್ರೀಮತಿ ವನಿತಾ ನಾಯ್ಕ ಕೋಂ ಗಣೇಶ ನಾಯ್ಯ, ಲಕ್ಷ್ಮಿ ನಿವಾಸ, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.812 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 137 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:29ನೇ ಜುಲೈ, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ರ್ಯೂ 137 ಸಿಎನ್‌ಎಸ್‌ 2005 ದಿನಾಂಕ:28.03.2005ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 
ಪುತ್ತೂರು ತಾಲ್ಲೂಕಿನ ಉಪ್ಪಿನಂಗಡಿ ಕೃಷಿ ಸಹಕಾರ ಬ್ಯಾಂಕ್‌ ನಿ, ಉಪ್ಪಿನಂಗಡಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಯೂಸೂಫ್‌ 
ನಂದಾರ್‌ ಬಿನ್‌ ಕುಂಜಿ ಅಹ್ಮದ್‌, ಉಪ್ಪಿನಂಗಡಿ, ಉಪ್ಪಿನಂಗಡಿ ಅಂಚೆ, ಪುತ್ತೂರು ತಾಲ್ಲೂಕು ಇವರ ನಾಮನಿರ್ದೇಶನವನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.813 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 139 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:26ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ಳಂಗಡಿ ವಿವಿಧ ಸಹಕಾರ ಬ್ಯಾಂಕುಗಳ ಆಡಳಿತ 
ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಧರ್ಮಸ್ಥಳ ಎಸ್‌.ಸಿ. ಬ್ಯಾಂಕ್‌ ನಿ., 
1. ಶ್ರೀ ಡಿ. ಪ್ರಭಾಕರ ಪೂಜಾರಿ ಬಿನ್‌ ದಿ: ಡಿ. ಬಾಬು ಪೂಜಾರಿ, ಸ್ವಾತಿ ನಿಲಯ, ಕನ್ಯಾಡಿ, ಧರ್ಮಸ್ಥಳ, ಬೆಳ್ತಂಗಡಿ ತಾಲ್ಲೂಕು. 
ದಕ್ಷಿಣ ಕನ್ನಡ ಜಿಲ್ಲೆ. 
2. ಶ್ರೀಮತಿ ಸಿಂಧುದೇವಿ ಕೋಂ ಸುರೇಂದ್ರ ಬೊಳಿಯಾರು, ಧರ್ಮಸ್ಥಳ ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
3. ಶ್ರೀ ಮೋಹನ್‌ ಬಿನ್‌ ಕುಂಡಮೇರೆ, ಪುದುವೆಟ್ಟು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
2 ಭೂಅಭಿವೃದ್ಧಿ ಬ್ಯಾಂಕ್‌ ನಿ. 
1 ಶ್ರೀ ಜತ್ತಪ್ಪ ಸುವರ್ಣ ಬಿನ್‌ ಸಂಕಪ್ಪ ಮಲರ್‌ ಮಾಡಿ, ಧರ್ಮಸ್ಥಳ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
2. ಶ್ರೀಮತಿ ಪ್ರಸನ್ನ ಆರ್‌. ಹೆಗ್ಡೆ, ಕೋಂ ರಾಜವರ್ಮ ಹೆಗ್ಡೆ, ವೀರ ನಿವಾಸ, ಪರಿಂಜೆ ಗುತ್ತು, ಹೊಸಂಗಡಿ ಗ್ರಾಮ, ಬೆಳ್ತಂಗಡಿ 
ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
3. ಶ್ರೀ ಲಿಂಗಪ್ಪ ನಾಯ್ಕ ತಂದೆ ಉಮ್ಮನನಾಯ್ಯ, ತಣಿರಪಂತ ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
3. ಪೆರಾಡಿ ವಿ.ಎಸ್‌.ಎಸ್‌. ಬ್ಯಾಂಕ್‌ ನಿ., 
1. ಶ್ರೀ ಅಹ್ಮದ್‌ ಬಾವ ಬಿನ್‌ ಅಬ್ಬಾಲಿ ಬ್ಯಾರಿ, ಮರೋಡಿ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
2. ಶ್ರೀಮತಿ ಶ್ರೀವತಿ ಸುಜಾತ ಕೋಂ ಅಣ್ಣೆ ಪೂಜಾರಿ, ಬೆರ್ಕೆದೊಟ್ಟು ಮನೆ, ಪರಾಡಿ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, 
ದಕ್ಷಿಣ ಕನ್ನಡ ಜಿಲ್ಲೆ. 
3. ಶ್ರೀ ಚೆನ್ನ ಬಿನ್‌ ಬೂಬ ಹರಿಜನ ನಲ್ಲಿಗುಡ್ಡಿ ಮನೆ, ಪರಾಡಿ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
4. ರಬ್ಬರ್‌ ಸೊಸೈಟಿ, ಉಜಿರೆ 
1. ಶ್ರೀ ಕೆ. ರಮೇಶ್‌ ಕಾಮತ್‌ ಬಿನ್‌ ವಾಮನ ಕಾಮತ್‌, ನಿಡಗಲ್‌, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
2. ಶ್ರೀಮತಿ ರಮಣಿ ಕೋಂ ಜಗದೀಶ್‌ ಹೆಚ್‌.. ಹೊಸಮನೆ, ಕಡಿರುದ್ಯಾವರ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ 
ಕನ್ನಡ ಜಿಲ್ಲೆ. 
3. ಶ್ರೀ ತಿಮ್ಮಯ್ಯ ನಾಯ್ಕ ಬಿನ್‌ ಚಂದು ನಾಯ್ಕ, ಮಲೆಡ್ಕ ಮನೆ, ನಡ ಗ್ರಾಮ, ಪೆರ್ಮಾಡು ಅಂಚೆ, ಬೆಳ್ತಂಗಡಿ ತಾಲ್ಲೂಕು, ದಕ್ಷಿಣ 
ಕನ್ನಡ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಪಿ.ಆರ್‌.814 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 190 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:26ನೇ ಮಾರ್ಚ್‌, 2005 


ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೭೫ 





ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಎಡಪದವು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಮಂಗಳೂರು 
ತಾಲ್ಲೂಕು, ದಕ್ಷಿಣ ಕನ್ನಡ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ಮಾಧವ ದೇವಾಡಿಗ ನಾಗಪ್ಪ ದೇವಾಡಿಗರ ಮಗ, ಕೊಲ್ಲೆಮನೆ, ಅಂಚೆ: ಶಿಬ್ರಿಕೆರೆ, ಮಂಗಳೂರು ತಾಲ್ಲೂಕು 

2. ಶ್ರೀಮತಿ ಬೇಬಿ, ಜಗನ್ನಾಥ ಪೂಜಾರಿಯವರ ಪತ್ನಿ ಬೈತರಿ, ಬಡಗಎಡಪದವು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.815 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 206 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:30ನೇ ಜುಲೈ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷ್ಮಣ ಸಕತ ಜಿಲ್ಲೆ 
ಪುತ್ತೂರು ತಾಲ್ಲೂಕಿನ ಕಡಬ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ ನಿ. ಕಡಬ ಇದರ ಆಡಳಿತ "ಮಂಡಳಿಗೆ ಇ ದಸ್ಯರುಗಳನ್ನಾಗಿ 
ಈ ಕೊಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಪದ್ಮಾವತಿ ರೈ ಮಂಜಪ್ಪ ರೈ, 102ನೇ ನಕ್ಕಲಾಡಿ, ಕರ್ಮಯಿ ಮನೆ, ನಕ್ಕಲಾಡಿ ಗ್ರಾಮ, ಅಂಚೆ ಮರ್ದಾಳ, ಪುತ್ತೂರು ತಾ. 
2. ಶ್ರೀ ಬಾಬು ಮುಗೇರ ಬಿನ್‌ ಗುರುವ ಮುಗೇರ, “ತುಂಬೆತ್ತೈ ಮನೆ, ಪಣಿ ಮಜಲು, ಕಡಬ ಗ್ರಾಮ & ಅಂಚೆ, ಪುತ್ತೂರು ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.816 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 206 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:29ನೇ ಜುಲೈ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಶಶಿಧರ್‌ ಬೊಟ್ಟಡ್ಕ ಬಿನ್‌ ಕೊರಗ ಮಲಗೇರ 
ತಂದೆ ಕೊರಗ ಮುಗೇರ, ಬೊಟ್ಟಡ್ಕ ಮನೆ, ಕೊ೦ಬಾರು ಗ್ರಾಮ ಮತ್ತು ಅಂಚೆ, ಪುತ್ತೂರು ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು 
ತಾಲ್ಲೂಕಿನ ಬಿಳಿನೆಲೆ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ ನಿ. ಬಿಳಿನೆಲೆ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹಿ.ಆರ್‌.817 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 206 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:29ನೇ ಏಪ್ರಿಲ್‌, 2005 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು 
ತಾಲ್ಲೂಕಿನ 07 ವಿವಿಧ ಸಹಕಾರ ಸ೦ಘ/ ಬ್ಯಾಂಕ್‌ ನಿ. ಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಉಪ್ಪಿನಂಗಡಿ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. 

1. ಶ್ರೀ ಸಂಜೀವ ಗಾಣಿಗ ಬಿನ್‌ ರಾಮಣ್ಣ, 34, ನೆಕ್ಕಲಾಡಿ ಗ್ರಾಮ. 
2) ಪುತ್ತೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 

1. ಶ್ರೀ ನಿರಂಜನ ಅರಿಗ ಬಿನ್‌ ಧರ್ಮರಾಜ ಅರಿಗ, ಕಡಬ ಗತ್ತು. 
3) ಬಿಳಿನೆಲೆ ವ್ಯವಸಾಯ ಸೇವಾ ಸಹಕಾರ ಸಂ/ ಬ್ಯಾಂಕ್‌ ನಿ, 

1. ಶ್ರೀ ಕುಂಡ ಮುಗೇರ ಬಿನ್‌ ಬೆಲ್ಲ ಮುಗೇರ, ಬೊಟ್ಟಡ್ಕ, ಕೊ೦ಬಾರು. 

2. ಶ್ರೀಮತಿ ರೀಟಾ ಆನಂದಗೌಡ ಕೋಂ ಅಬ್ರಹಾಂ ಪಿ.ಸಿ. ಮನಿಕುಲ ಮನೆ, ಪದವು, ಕುಂತೂರು ಗ್ರಾಮ, ಬಲ್ಯ. 
4) ಕಡಬ ವ್ಯವಸಾಯ ಸೇವಾ ಸಹಕಾರ ಸಂ/ ಬ್ಯಾಂಕ್‌ ನಿ 

1. ಶ್ರೀ ಉದಯಶಂಕರ್‌ ರೈ ಬಿನ್‌ ವಿಶ್ವನಾಥ್‌ ರೈ ಕುಲಬಾಡಿ ಮನೆ, ನೊಬಿಟಾಳ್ಲಿಲ ಗ್ರಾಮ. 
5) ಚಾರ್ವಾಕ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. 

1. ಶ್ರೀ ಉಮೇಶ್‌ ಆಚಾರ್ಯ, ಮಾತೃಶ್ರೀ ಜುವೆಲ್ಲರ್ಸ್‌, ಡೋಲ್ಭಾಡಿ. 

2. ಶ್ರೀಮತಿ ಜಲಜಾಕ್ಷಿ, ಪುಳಿಮಾರಡ್ಕ್‌, ದೋಲ್ಫಾಡಿ ಅಂಜೆ. 
6) ಸವಣೂರು ಪಿ.ಎಸ್‌.ಎಸ್‌. ನಿ. 

1. ಶ್ರೀಮತಿ ಸುಧಾ ಕೋಂ ಶಾಂತರಾಜು ರೈ ಪುಣ್ಣಪ್ಪಾಡಿ. 

2. ಶ್ರೀ ಇಬ್ರಾಹಿಂ ಬಿನ್‌ ಮಹಮದ್‌ ಸೋಂಪಾಡಿ. 
7) ಪುತ್ತೂರು ಸಹಕಾರಿ ಟೌನ್‌ ಬ್ಯಾಂಕ್‌ 


i: ಶ್ರೀ ಪ್ರತಾಪ ಸಿಂಹ, ಸಂಸ್ಕೃತಿ ಜುವೆಲ್ಲರ್ಸ್‌, ಪುತ್ತೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.818 ಆರ್‌.ಎಸ್‌. ಹುಚ್ಚಾಚಾರಿ 


ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೭೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 390 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:18ನೇ ಮೇ, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 390 ಸಿಎನ್‌ಎಸ್‌ 2005 ದಿನಾಂಕ: 31.03.2005ರಲ್ಲಿ ಮಂಡ್ಯ ಜಿಲ್ಲೆ ಮತ್ತು 
ತಾಲ್ಲೂಕಿನ ಮಂಡ್ಯ ನಗರ ಕೋ-ಆಪರೇಟಿವ್‌ ಸೊಸೈಟಿ ನಿ. ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳ'ನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (10ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಮಂಡ್ಯ ಜಿಲ್ಲೆ ಮತ್ತು ತಾಲ್ಲೂಕಿನ ಮಂಡ್ಯ ಕಸಬ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಮಂಡ್ಯ, ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಶ್ರೀ ಕೆ.ರಾಜು ಬಿನ್‌ ಯಜಮಾನ್‌ ಕಾಳಿಂಗೇಗೌಡ, ಕಲ್ಲಹಳ್ಳಿ, ಮಂಡ್ಯ ತಾ. 
ಶ್ರೀ ಎ.ರಮೇಶ್‌ ಬಿನ್‌ ಅಂಕಯ್ಯ, ಎಸ್‌ ಹೊನ್ನಯ್ಯ ಬಡಾವಣೆ, ಮಂಡ್ಯ, ಮಂಡ್ಯ ತಾ. 
ಶ್ರೀಮತಿ ಸವಿತಾ ಕೋಂ ಪುಟ್ಟಸ್ವಾಮಿ, ಚಿಕ್ಕಮ೦ಡ್ಯ, ಕಸಬಾ ಹೋ. ಮಂಡ್ಯ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.819 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


1. 
2. 
3. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 414 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಸರ್ಕಾರದ ಆಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 414 ಸಿಎನ್‌ಎಸ್‌ 2005 ದಿನಾಂಕ: 06.07.2005 ರಲ್ಲಿ ಬಿಜಾಪುರ ಜಿಲ್ಲೆ 
ಇಂಡಿ ತಾಲ್ಲೂಕಿನ ಅಥರ್ಗಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. ಅಥರ್ಗಾ ಇದರ ಆಡಳಿತ ಮಂಡಳಿಗೆ ಮಾಡಿರುವ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.820 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 392 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:31ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ ಎರಡು 
ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕುಗಳ” ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಆನೇಕೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕು ನಿಯಮಿತ, 
1. ಶ್ರೀ ಭಕ್ತೇಗೌಡ ಬಿನ್‌ ಮಂಚೇಗೌಡ, ಅನೇಕೆರೆ, ದಂಡಿಗನಹಳ್ಳಿ ಹೋಬಳಿ. 
2. ಶ್ರೀಮತಿ ನಾಗಮ್ಮ ಕೋಂ ಮರಿಗೌಡ, ಅನೇಕೆರೆ, ದಂಡಿಗನಹಳ್ಳಿ ಹೋಬಳಿ. 
3. ಶ್ರೀ ಅನಿಲ್‌ ಕುಮಾರ್‌ ಬಿನ್‌ ಧರ್ಮಸಿಂಗ್‌, ಆನೇಕೆರೆ, ದಂಡಿಗನಹಳ್ಳಿ ಹೋಬಳಿ. 
ಕಾಚೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕು ನಿಯಮಿತ 
1. ಶ್ರೀ ರಂಗೇಗೌಡ ಬಿನ್‌ ಪುಟ್ಟೇಗೌಡ, ಅಗ್ರಹಾರ, ದಂಡಿಗನಹಳ್ಳಿ ಹೋಬಳಿ. 
2. ಶ್ರೀಮತಿ ರತ್ನಮ್ಮ ಕೋಂ ನಾರಾಯಣಗೌಡ, ಕಾಚೇನಹಳ್ಳಿ, ದಂಡಿಗನಹಳ್ಳಿ ಹೋಬಳಿ. 
ತಿ. ಶ್ರೀ ನಾಗೇಶ ಬಿನ್‌ ತಿಮ್ಮಯ್ಯ, ಎ. ಕಾಳೇನಹಳ್ಳಿ, ದಂಡಿಗನಹಳ್ಳಿ ಹೋಬಳಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.833 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 393 ಸಿಎನ್‌ಎಸ್‌ 2005 (ಭಾಗ), ಬೆಂಗಳೂರು, ದಿನಾಂಕ:18ನೇ ಜೂನ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 53ಎ ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ಶ್ರೀಮತಿ ಬಿ.ಜಿ. ಸುಧಾ ಕೋಂ ಹೆಚ್‌. ಮಲ್ಲೇಶಪ್ಪ ಬಿಲ್ಲಹಳ್ಳಿ, ಚನ್ನಗಿರಿ ತಾಲ್ಲೂಕು ಇವರನ್ನು ದಾವಣಗೆರೆ ಜಿಲ್ಲೆ 
ಚನ್ನಗಿರಿ ತಾಲ್ಲೂಕಿನ ತೋಟ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಎಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.834 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೭೭ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 394 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:31ನೇ ಮೇ, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 394 ಸಿಎನ್‌ಎಸ್‌ 2005 ದಿನಾಂಕ: 3103.2005ರಲ್ಲಿ ದಾವಣಗೆರೆ ಜಿಲ್ಲೆ, 
ಚನ್ನಗಿರಿ ತಾಲ್ಲೂಕಿನ ನಲ್ಲೂರು ಗ್ರಾಮದಲ್ಲಿರುವ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (10ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲ್ಲೂಕಿನ ನಲ್ಲೂರು ಗ್ರಾಮದಲ್ಲಿರುವ ದೊಡ್ಡಪ್ರಮಾಣದ ಸಹಕಾರ ಬ್ಯಾಂಕ್‌ ನಿ, ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಸಯ್ಯದ್‌ ಅಹ್ಮದ್‌ ಬಿನ್‌ ಸಯ್ಯದ್‌ ಅಬ್ಬಾಸ್‌. ನಲ್ಲೂರು. 
2. ಶ್ರೀಮತಿ ಛಾಯಾ ಕೋಂ ವೆಂಕೋಬಾರಾವ್‌. 
3. ಶ್ರೀಮತಿ ಎ.ಕೆ.ಮಲ್ಲಮ್ಮ ಕೋಂ ಬಸಪ್ಪ ನಲ್ಲೂರು, ಚನ್ನಗಿರಿ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.835 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 421 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಮತ್ತು ತಾಲ್ಲೂಕಿನ ಕೌಶಿಕ ಮತ್ತು ಭುವನಹಳ್ಳಿ ಕೃಷಿ ಪತ್ತಿನ 
ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ಕೌಶಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ಹಾಸನ ತಾಲ್ಲೂಕು 


ಶ್ರೀ ಸಿ.ಎಸ್‌. ರಮೇಶ್‌ ಬಿನ್‌ ಸೊಂಬೇಗೌಡ, ಚಿಕ್ಕಬಸವನಹಳ್ಳಿ. 
ಶ್ರೀ ಪದ್ಮಮ್ಮ ಕೋಂ ಕರೀಗೌಡ, ಕೆ. ಹಿರೇಹಳ್ಳಿ. 
ಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ಹಾಸನ ತಾಲ್ಲೂಕು 
ಶ್ರೀ ಮಲ್ಲೇಶ್‌ ಬಿನ್‌ ಲಕ್ಷ್ಮಿಗೌಡ, ಭುವನಹಳ್ಳಿ, ಹಾಸನ ತಾಲ್ಲೂಕು, ಭುವನಹಳ್ಳಿ ಅಂಚೆ. 

2. ಶ್ರೀ ಬಿ.ಡಿ. ಕರಿಯ್ಯಯ ಬಿನ್‌ ದೇವಯ್ಯ, ಭುವನಹಳ್ಳಿ, ಹಾಸನ ತಾಲ್ಲೂಕು, ಭುವನಹಳ್ಳಿ ಅಂಚೆ. 

3. ಶ್ರೀಮತಿ ಸುನಂದ ಕೋಂ ಮಂಜಪ್ಪ, ಭುವನಹಳ್ಳಿ, ಹಾಸನ ತಾಲ್ಲೂಕು, ಭುವನಹಳ್ಳಿ ಅಂಚೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌.836 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 433 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ 
ಹರಿಹರ ತಾಲ್ಲೂಕಿನ ಬಿಳಸನೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಕೆ.ಹನುಮಂತರೆಡ್ಡಿ ಬಿನ್‌ ತಿಮ್ಮಪ್ಪ, ಹೊಸಹಳ್ಳಿ. 
2. ಶ್ರೀಮತಿ ಸಾಕಮ್ಮ ಕೋಂ ತಾಟಿ ಚಂದ್ರಪ್ಪ ಬಿಳಸನೂರು. 
3. ಶ್ರೀ ಟಿ.ರಂಗಪ್ಪ ಬಿನ್‌ ಶಿವಪ್ಪ ಎಸ್‌.ಟಿ, ಬಿಳಸನೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.837 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 442 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 


ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು 


೭೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ತಾಲ್ಲೂಕಿನ ತೋಳಹುಣುಸೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ತಿಪ್ಪೇಸ್ವಾಮಿ (ಗಿರಾಳ) ಬಿನ್‌ ಸಿದ್ದಪ್ಪ, ತೋಳಹುಣುಸೆ. 

2. ಶ್ರೀಮತಿ ವಿ.ಎಸ್‌.ಸುಧಾ ಕೋಂ ಜಗ್ಗೇಶ್‌, ವಡ್ಡಿನಹಳ್ಳಿ. 

3. ಶ್ರೀ ಕೆ.ಎಸ್‌.ಮರುಳಸಿದ್ದಪ್ಪ ಬಿನ್‌ ಷಡಕಪ್ಪ, ವಡ್ಡಿನಹಳ್ಳಿ, ಹೊನ್ನೂರು ಅಂಚಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.838 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 442 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:3ನೇ ಮೇ, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 442 ಸಿಎನ್‌ಎಸ್‌ 2005, ದಿನಾಂಕ: 01.04.2005ರಲ್ಲಿ ದಾವಣಗೆರೆ ಜಿಲ್ಲೆ 
ಮತ್ತು ತಾಲ್ಲೂಕಿನ ತೋಳಹುಣಸೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌/ಸಂಘ ನಿ., ತೋಳಹುಣಸೆ ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಕೆ.ಎಸ್‌.ಮರಳಸಿದ್ದಪ್ಪ ಬಿನ್‌ ಷಡಕಪ್ಪ, ವಡ್ಡಿನಹಳ್ಳಿ, ಹೊನ್ನೂರು ಅಂಚೆ ರವರ ನಾಮನಿರ್ದೇಶನವ'ನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (10ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಟಿ.ಎನ್‌.ರವಿ ಬಿನ್‌ 
ಟಿ.ನಿಂಗಪ್ಪ್ಪ ತೋಳಹುಣಸೆ ಇವರನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಕಿನ ತೋಳಹುಣಸೆ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌/ಸಂಘ ನಿ. ತೋಳಹುಣಸೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.839 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ; ಸಿಎಂಡಬ್ಬ್ಯೂ 446 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:1ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ.ಚನ್ನೇಗೌಡ, ಮುದುಡಿ ಗ್ರಾಮ, ಗಂಡಸಿ 
ಹೋಬಳಿ, ಅರಸೀಕೆರೆ ತಾಲ್ಲೂಕು ಇವರನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕಿನ ಗಂಡಸಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಗಂಡಸಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.840 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 441 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 
ಸುಳ್ಯಾ ತಾಲ್ಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಶಶಿಕಲಾ ಶೆಟ್ಟಿ, ದರ್ಯಾಸ್ತಹೌಸ್‌, ಬೆಳ್ಳಾರೆ. 
2. ಶ್ರೀ ಎಸ್‌.ಎ.ಮೋದಿನ್‌, ಶಾಂತಿನಗರ, ಸುಳ್ಯ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.841 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 469 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:8ನೇ ಏಪ್ರಿಲ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಸಿಎಂಡಬ್ಲ್ಯೂ 469 ಸಿಎನ್‌ಎಸ್‌ 2005, ದಿನಾ೦ಕ: 02.04.2005ರಲ್ಲಿ ತುಮಕೂರು ಜಿಲ್ಲೆಯ 
ಗುಬ್ಬಿ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕು ನಿಯಮಿತ, ಎಂ.ಎನ್‌. ಕೋಟೆ ಇದರ ಆಡಳಿತ ಮಂಡಳಿಗೆ 
ನಾಮನಿರ್ದೇಶನಗೊಂಡಿರುವ ಶ್ರೀ ಗೋವಿಂದರಾಜು ಬಿನ್‌ ನಿಂಗಯ್ಯ, ಎಂ.ಎನ್‌.ಕೋಟೆ ಇವರ ಹೆಸರನ್ನು ಈ ಕೆಳಕಂಡಂತೆ ತಿದ್ದುಪಡಿ 
ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು. 

"ಶ್ರೀ ಗೋವಿಂದರಾಜು ಬಿನ್‌ ರಂಗಯ್ಯ, ಎಂ.ಎನ್‌. ಕೋಟೆ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲ್ಲೂಕು, ತುಮಕೂರು ಜಿಲ್ಲೆ”. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.842 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೭೯ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 469 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:7ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲ್ಲೂಕಿನ ದೊಡ್ಡಗುಣಿ 
ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಬಿ.ಎಸ್‌.ನಟರಾಜು ಬಿನ್‌ ಶ್ರೀ ಡಿ.ಎಂ.ಶ೦ಭ್ರರುದ್ರಪ್ಪ, ದೊಡ್ಡಗುಣಿ, ಗುಬ್ಬಿ ತಾ. 
2. ಶ್ರೀಮತಿ ನಂಜಮ್ಮ ಕೋಂ ಎಲ್‌.ಬಿ.ಸೋಮಶೇಖರಯ್ಯ, ಎನ್‌.ಹೊಸಹಳ್ಳಿ. 
ತಿ. ಶ್ರೀ ಮೂರ್ತಿ ಬಿನ್‌ ಮೂಡ್ಡಯ್ಯ, ಕಂಚಿಗಾನಹಳ್ಳಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.843 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 469 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:6ನೇ ಏಪ್ರಿಲ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಬ್ಯೂ 469 ಸಿಎನ್‌ಎಸ್‌ 2005, ದಿನಾಂಕ: 02.04.2005ರಲ್ಲಿ ತುಮಕೂರು ಜಿಲ್ಲೆ, 
ಗುಬ್ಬಿ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೊಪ್ಪ , ಕಡಬ ಹೋಬಳಿ ಇದರ ಆಡಳಿತ "ಮಂಡಳಿಗೆ ಮಾಡಿದ್ದ 
ಶ್ರೀ 'ಅಲಿಸಾಬ್‌ ಬಿನ್‌ "ಮಹ್ಮದ್‌ ಆಲಿ ಇವರ ನಾಮನಿರ್ದೇಶನವನ್ನು ಈ "ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, "ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 
29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಚಂದ್ರಯ್ಯ ಬಿನ್‌ ಬೈರಶೆಟ್ಟಿ 
ಕೋಣನಕೆರೆ ಇವರನ್ನು ತುಮಕೂರು ಜಿಲ್ಲೆ, ಗುಬ್ಬಿ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಕೊಪ್ಪ , ಕಡಬ ಹೋಬಳಿ 
ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹಿ.ಆರ್‌.844 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 505 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:4ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ದಮಯಾಂತಿ, ಮಾಜಿ ಗ್ರಾಮ ಪಂಚಾಯ್ತಿ ಸದಸ್ಯರು, ಉಲ್ಲಾಳ, ಶ್ರೀ ಕೃಷ್ಣ ಸಾಲ್ಯಾನ 
ತಾಲ್ಲೂಕು ಪಂಚಾಯ್ತಿ ಸದಸ್ಯರು, ಎಲ್ಲಿಂಜೆ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕಿನ ಕುಂಬಾರರ "ಗುಡಿ ಕೈಗಾರಿಕಾ ಸಹಕಾರ 
ಸಂಘ ನಿ. ಚಕ್ರಸೌಧ, ಕುಳಾಯಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.845 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ ಸಿಎಂಡಬ್ಲ್ಯೂ 601 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 448 ಸಿಎನ್‌ಎಸ್‌ 2005, ದಿನಾಂಕ: 25.06.2003ರಲ್ಲಿ ಬಳ್ಳಾರಿ ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕ್‌ ನಿ. ಹೊಸಪೇಟೆ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಶ್ರೀನಿವಾಸ ಮೊಸ್ಕರ್‌ ಕೇರಾಫ್‌ "ಸಿ.ಹೆಚ್‌. ರೆಡ್ಡಿ, ನಂ. 55ಎ, 
3ನೇ ಅಡ್ಡರಸ್ತೆ, ಪಾರ್ವತಿನಗರ, ಬಳ್ಳಾರಿ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ೪ 883 ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 
29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಜೆ.ಭಾರತಿ ಚೌಧರಿ ಕೋಂ 
ಜೆ.ಮರಿಸ್ವಾಮಿ ಚೌಧರಿ, ಎಂ.ಎಸ್‌.ಬಿ.ಕಾ೦ಪೌಂಡ್‌, ಸಂಗನಕಲ್ಲು ರಸ್ತೆ, ಬಳ್ಳಾರಿ ಜಿಲ್ಲೆ ಇವರನ್ನು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ 
ನಿ, ಹೊಸಪೇಟೆ ಇದರ ಆಡಳಿತ ಮಂಡಳಿಗೆ ಸದಸ್ಯರ`ನ್ನಾಗಿ ಈ "ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.846 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೮೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 639 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:26ನೇ ಸೆಪ್ಟೆಂಬರ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆ ಮತ್ತು 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ ಬಿಜಾಪುರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಅಣ್ಣಪ್ಪ ಲಕ್ಷ್ಮಣ ಮುಚ್ಚಂಡಿ, ಸಾ: ನಿಡೋಣಿ ತಾ/ಜಿ. ವಿಜಾಪುರ 
2. ಶ್ರೀ ಶೀನು ಸೀತಾರಾಮ ಜಾಧವ, ಸಾ: ಅರಕೇರಿ, ತಾ/ಜಿ ವಿಜಾಪುರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.847 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 642 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:7ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಗಳೂರು ಜಿಲ್ಲೆಯ ಮತ್ತು ತಾಲ್ಲೂಕಿನ ನಾಗುರಿ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕ್‌ ನಿ, ನಾಗುರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಸ್ಟೆಲ್ಲಾ ಪಿರೇರಾ, ಅಡ್ಕಾರು ಪದವು, ಮಂಗಳೂರು. 
2. ಶ್ರೀ ಶಶಿರಾಜ್‌ ಎ. ಜಾನ್‌ ಅಂಬಟ್‌ರ ಮಗ, ಗುಡ್ಡೆತೋಟ, ನಾಗುರಿ, ಮಂಗಳೂರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.848 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 647 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:7ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲ್ಲೂಕಿನ ವ್ಯವಸಾಯ 
ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ, ಇವುಗಳ" ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಬೆಂಡೋಣೆ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. 
1. ಶ್ರೀ ಮನೋಹರ ರೆಡ್ಡಿ ಬಿನ್‌ ರಾಮಕೃಷ್ಣರೆಡ್ಡಿ, ದೊಗ್ಗನಹಳ್ಳಿ, ಮಲ್ಲೇಕಾವು ಅಂಚೆ, ಕೊರಟಗೆರೆ ಅಂಚೆ 
2. ಶ್ರೀ ಎಂ.ಆರ್‌.ಮುದ್ದರಂಗಯ್ಯ ಬಿನ್‌ ಲೇ. ರಾಮನಾಯಕ, ಮಾರೇನಾಯಕನಹಳ್ಳಿ, ನೇಗಿಲಾಳ ಅಂಚೆ, 
ತಿ. ಶ್ರೀಮತಿ ಶಾರದಮ್ಮ ಕೋಂ ಜಿ.ಪ್ರಕಾಶ್‌, ನೇಗಿಲಾಳ, ಕೊರಟಗೆರೆ ಅಂಚೆ 
ಅಗ್ರಹಾರ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ, 
1. ಶ್ರೀ ಮುನೇಶ್‌ ಬಿನ್‌ ದೊಡ್ಡಯ್ಯ, ದಮಗಲಯ್ಯನಪಾಳ್ಯ, ಕೊರಟಗೆರೆ ತಾ 
2. ಶ್ರೀ ವೀರಕ್ಯಾತಯ್ಯ ಬಿನ್‌ ಬಂಡಯ್ಯ, ಅಗ್ರಹಾರ ಅಂಚೆ, ಕೊರಟಗೆರೆ ತಾ. 
ತಿ. ಶ್ರೀಮತಿ ಯಶೋಧ ಕೋಂ ಶಿವಣ್ಣ, ಅಜ್ಜಿಹಳ್ಳಿ, ಅಗ್ರಹಾರ ಅಂಚೆ, ಕೊರಟಗೆರೆ ತಾ. 
ತೋವಿನಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. 
1. ಶ್ರೀ ಬಸವರಾಜಯ್ಯ ಬಿನ್‌ ಚಿಕ್ಕೀರಯ್ಯ, ದೊಡ್ಡಸಂಜೀವೇಗೌಡನಪಾಳ್ಯ, ತೋವಿನಕೆರೆ ಅಂಚೆ, 
2. ಶ್ರೀಮತಿ ಸರೋಜಮ್ಮ ಕೋಂ ಕಂಬದರಂಗಯ್ಯ, ಸುರೇನಹಳ್ಳಿ, ತೋವಿನಕೆರೆ ಅಂಚೆ, 
3. ಶ್ರೀಮತಿ ಭಾಗ್ಯಮ್ಮ ಕೋಂ ಸಿದ್ದೇಶ ಆರ್‌. ತೋವಿನಕೆರೆ ಅಂಚೆ, ಕೊರಟಗೆರೆ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.849 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 657 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:19ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೮೧ 





ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಗೀತಾ-ಕುಶಲ, ಸದಸ್ಯ ಸಂಖ್ಯೆ: 543 ಇವರನ್ನು ದಕ್ಷಿಣ ಕನ್ನಡ ಜಿಲ್ಲಾ 
ಮಹಿಳಾ ಸಹಕಾರ ಬ್ಯಾಂಕ್‌ ನಿ. ಮಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರ`ನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.850 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 724 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:13ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ತಾಲ್ಲೂಕಿನ 03 ವಿವಿಧ ವ್ಯವಸಾಯ ಸೇವಾ 
ಸಹಕಾರ ಸಂಘ/ಬ್ಯಾಂಕ್‌ ನಿ, ಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕಾವೂರು ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. 
1. ಶ್ರೀ ಸುಮಂತ್‌ ರಾವ್‌, ಕುಲೂರು, ಕಾವೂರು ರಸ್ತೆ, ಮಂಗಳೂರು. 
2. ಶ್ರೀಮತಿ ನಮೀತ, ಕೃಷ್ಣನಗರ, ಕಾವೂರು, ಮ೦ಗಳೂರು. 
ಬಜ್ಪೆ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. 
1. ಶ್ರೀ ಜಿ.ಜೆ.ರಹೀಂ ಬಿನ್‌ ಬಿ.ಕೆ.ಜಕ್ರಿಯಬ್ಬ, ಅಂಚೆ:ಬಜಪೆ, ಮಂಗಳೂರು. 
2. ಶ್ರೀಮತಿ ಗೀತಾ ಕೆ.ಅಮೀನ್‌ ಕೋಂ ಕೃಷ್ಣ ಅಮೀನ್‌, ಮೂಡುಪೊಳಯ, ಆಂಚೆ: ಗಂಜಿಮಠ, ಮಂಗಳೂರು. 
ಸೂರತ್ಕಲ್‌ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ 
1. ಕು.ಅಗ್ಗೆಸ್‌ ಎಂಟಿನೆಲೊ ತಾಯಿ ಲೇಟ್‌ ಹಿಲರಿ ಎಂಟಿನೆಲೊ, ಶ್ರೀನಿವಾಸನಗರ, ಮಂಚೂರು. 
2. ಶ್ರೀ ನಾಗಪ್ಪ ಕುಲಾಯಿ, ಕೃಷ್ಣನಗರ, ಕುಲಾಯಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.851 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 725 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:13ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ 
ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿಯಮಿತ, ಬಜ್ಪೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ವೈ. ಮೋನಪ್ಪ ಶೆಟ್ಟ ಬಿನ್‌ ಪೊಂಕ್ರಶೆಟ್ಟಿ, ಸಿಂದೂ ನಿವಾಸ, ಅಂಚೆ: ಯಕ್ಕರ್‌, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. 
2. ಶ್ರೀಮತಿ ಗ್ರೇಸಿ ಪಿಗ್ರಾಡ ಕೋಂ ಜೋಸೆಫ್‌ ಪಿಗ್ರಾಡ, ಎನ್‌.ಎಲ್‌. ನೂರ್‌ಹೌಸ್‌, ಬಜಲ್‌ ಅಂಚೆ, ಮಂಗಳೂರು, ದಕ್ಷಿಣ ಕನ್ನಡ 
ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.852 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 764 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಳಗಾಂ ಜಿಲ್ಲೆ ಮತ್ತು 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ, ಬೆಳಗಾಂ ಇದರ ಆಡಳಿತ ಮಂಡಳಿಗೆ 
ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಮಣೀಶಾದೇವಿ ಪುಂಡಲೀಕರಾವ್‌ ಕದಮ ಪಾಟೀಲ. 
2. ಶ್ರೀ ರಾಮಾ ಸತ್ತೀಪ್ಪ ಗುಳ್ಳಿ, ಅಂಚೆ, ಸುತಗಟ್ಟಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.853 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 818 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:18ನೇ ಮೇ, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನ ನೀರು 
ಮಾರ್ಗ ಸೇವಾ ಸಹಕಾರ ಬ್ಯಾಂಕ್‌ ನಿ, ನೀರುಮಾರ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳ”ನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಮೋಲಿ ಸಲ್ಪಾಂಇ ಕೋಂ ಗಿಲ್ಬರ್ಟ್‌ ಸಲ್ಹಾಂಇ, ಪೊಯಬೈಲು ಮನೆ, ನೀರುಮಾರ್ಗ ಅಂಚೆ. 
2. ಶ್ರೀಮತಿ ಉಷಾ ನ್ಯಾಕ ಕೋಂ ಕೃಷ್ಣ ನ್ಯಾಕ, ಸರಿಪಲ್ಲ ಮನೆ, ಪದಮಲೆ ಅಂಚೆ ನೀರುಮಾರ್ಗ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.854 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 851 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:16ನೇ ಜೂನ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲ್ಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ 
ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ. ಹೊನ್ನಾಳಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಎಂ.ಬಿ.ದ್ಯಾಮಪ್ಪ ಬಿನ್‌ ಮುರುಡಬಸಪ್ಪ. 
2. ಶ್ರೀ ರಾಮಚಂದ್ರನಾಯ್ಯ ಬಿನ್‌ ದೇವಾನಾಯ್ಯ, ನೆಲಪಿನ್ನಿ ತಾಂಡಾ, ಹೊನ್ನಾಳಿ ತಾ. 
3. ಶ್ರೀಮತಿ ಸುಶೀಲಮ್ಮ ಕೋಂ ರುದ್ರಪ್ಪ, ಚಿಕ್ಕಹಲೀವಾಣ, ಹೊನ್ನಾಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.855 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 894 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:6ನೇ ಜೂನ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಪುಷ್ಪರಾಜ್‌ ಜೈನ್‌ ಬಿನ್‌ ಮುನಿರಾಜ ಜೈನ್‌, ಸಹರಾ ರೆಸಿಡೆನ್ಸಿ, ಬಲ್ಮಠ ರಸ್ತೆ, ಮಂಗಳೂರು 
ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಕೂಳೂರು ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌.856 ಆರ್‌.ಎಸ್‌. ಹುಚ್ಚಾಚಾರಿ 

ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 953 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:28ನೇ ಜುಲೈ, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕಿನ ಅಲಂಕಾರು ಮತ್ತು ಹೊಸ್ಮಠ 
ಸೇವಾ ಸಹಕಾರ ಸಂಘ ನಿ, ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳ”ನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಅಲಂಕಾರು ಸೇವಾ ಸಹಕಾರ ಬ್ಯಾಂಕ್‌ 
ಶ್ರೀ ಮೋಹನದಾಸ ಶೆಟ್ಟಿ ಬಿನ್‌ ಸುಬ್ಬಣ್ಣ ರೈ ಪಡ್ಗಿರೆ ಮನೆ, ರಾಮಕು೦ಜ ಗ್ರಾಮ ೬ ಅಂಚೆ, ಪುತ್ತೂರು ತಾ. 
ಶ್ರೀಮತಿ ರಬೇಕಾ ಎಂ, ಜಾರ್ಜ್‌ ವರ್ಗೀಸ್‌, ಗೋವಿಂದಕಟ್ಟೆ ಮನೆ, ಬಲ್ಯ ಗ್ರಾಮ ೬ ಅಂಚೆ, ಪುತ್ತೂರು ತಾ. 
ಹೊಸ್ಮಠ ಸೇವಾ ಸಹಕಾರ ಬ್ಯಾಂಕ್‌ 
ಶ್ರೀ ಸುಬ್ರಾಯ ಹೆಬ್ಬಾರ ಬಿನ್‌ ಪ್ರದ್ಯುಮ್ನ ಹೆಬ್ಬಾರ, ಹೊಸ್ಮಠ ಮನೆ, ಕುಟ್ರುಪಾಡಿ ಗ್ರಾಮ ೬ ಅಂಚೆ, ಪುತ್ತೂರು ತಾಲ್ಲೂಕು. 

2. ಶ್ರೀ ಗೋವಿಂದ ಮುಗೇರ ಬಿನ್‌ ಕುಂಡ ಮುಗೇರ, ಕೊಡೆಂಕಿರಿ, ಕೇಪು, ಕುಟ್ರುಪಾಡಿ ಗ್ರಾಮ ೬ ಅಂಚೆ, ಪುತ್ತೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.857 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೭ ಹಿಕ್ಕೆ = 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೮೩ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 954 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:28ನೇ ಜುಲೈ, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ, ಹರಿಹರ ತಾಲ್ಲೂಕಿನ ಬೆಳ್ಳೂಡಿ 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. ಬೆಳ್ಳೂಡಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ರೆಹಮಾನ್‌ ಖಾನ್‌. 
2. ಶ್ರೀಮತಿ ಕರಬಸಮ್ಮ 
3. ಶ್ರೀ ಮಾಳಿ ಬಸಪ್ಪ ಬಿನ್‌ ರಾಮಪ್ಪ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.858 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 968 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲ೦(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಹೆಚ್‌.ತಾಯಣ್ಣ ತಾಯಿ ಲೇಟ್‌ ಸಣ್ಣಮ್ಮ ಸಿರುಗುಪ್ಪ ಪಟ್ಟಣ, 19ನೇ ವಾರ್ಡ್‌, ಇವರನ್ನು ಬಳ್ಳಾರಿ 
ಜಿಲ್ಲಾ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘ ನಿ. ಬಳ್ಳಾರಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.859 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 1023 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:29ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ವಳಸಂಗ ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಬ್ಯಾಂಕ್‌ ನಿ, ವಳಸಂಗ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಾರುತಿರಾವ್‌ ಲಕ್ಷ್ಮಣರಾವ್‌ ಭಾಲ್ವೆ, ಸಾ: ವಳಸಂಗ 
2. ಶ್ರೀ ಹನುಮಂತ ಗಾಳೆಪ್ಪ ಮೆತ್ರೆ ಸಾ:ಮುರಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.860 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 1041 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕಿನ ಚಿಲ್ಕುಂದ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕ್‌ ನಿ. ಚಿಲ್ಕುಂದ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ನಿಂಗಯ್ಯ ಬಿನ್‌ ನಿಂಗಯ್ಯ, ಕೆ.ಬಿ.ಕಾಲೋನಿ, ಚಿಲ್ಕುಂದ ಅಂಚೆ, ಹುಣಸೂರು ತಾ. 
2. ಶ್ರೀಮತಿ ಮಲ್ಲಿಖಾಬಾನು ಕೋಂ ಶೇಖ್‌ಅನ್ನರ್‌ ಷರೀಫ್‌, ಚಿಲ್ಕುಂದ, ಹುಣಸೂರು ತಾ. 
ತಿ. ಶ್ರೀ ಜಯಣ್ಣ ಬಿನ್‌ ಸಣ್ಣೇಗೌಡ, ಚಿಲ್ಕುಂದ, ಹುಣಸೂರು ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.861 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಆಳ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 1042 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ 
ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ. ಹುಣಸೂರು ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


1. ಶ್ರೀ ಚೌಡನಾಯಕ ಬಿನ್‌ ಕಾವೇರಿ ಸಿದ್ದನಾಯಕ, ಹೊಸರಾಮೇನಹಳ್ಳಿ. ಹುಣಸೂರು ತಾಲ್ಲೂಕು. 


ಡು 


2. ಶ್ರೀಮತಿ ತಾರಾಬಾಯಿ ಕೋಂ ಪ್ರಕಾಶರಾವ್‌, ಮುಳ್ಳೂರು, ಗಾವಡಗೆರೆ ಹೋಬಳಿ, ಹುಣಸೂರು ತಾಲ್ಲೂಕು. 
ತಿ. ಶ್ರೀ ಬಿ.ಪಿ. ಸೋಮಣ್ಣ ಬಿನ್‌ ಪುಟ್ಟೇಗೌಡ, ಅತ್ತಿಗುಪ್ಪೆ, ಮುಳ್ಳೂರು ಅಂಚೆ, ಹುಣಸೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.862 ಆರ್‌.ಎಸ್‌. ಹುಚ್ಚಾಚಾರಿ 


ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 1045 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವ`ನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಬಸವರಾಜ್‌ ತೋಟಪ್ಪ ಗೊಬ್ಬರಮನಿ, ರೊಟ್ಟಿಗವಾಡ, ಕುಂದಗೋಳ ತಾ, ಇವರನ್ನು 
ಧಾರವಾಡ ಜಿಲ್ಲೆ ಕುಂದಗೋಳ ತಾಲ್ಲೂಕಿನ ರೊಟ್ಟಿಗವಾಡ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ರೊಟ್ಟಿಗವಾಡ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.863 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 1051 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:26ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ತೂಕಿನ ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್‌ ನಿ. ನಾಗಮಂಗಲ, ಇದರ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಪಿ.ಡಿ. ತಿಮ್ಮಯ್ಯ ಬಿನ್‌ ದೊಲ್ಲೇಗೌಡ, ಪಾಲ ಅಗ್ರಹಾರ ಗ್ರಾಮ ಮತ್ತು ಅಂಚೆ, ನಾಗಮಂಗಲ ತಾಲ್ಲೂಕು. 
2. ಶ್ರೀಮತಿ ಆರ್‌. ಆಶಾಲತಾ ಕೋ೦ ಎನ್‌. ಎಸ್‌. ನಂದೀಶ್‌, ನಾಗಮಂಗಲ ಟೌನ್‌, ಶ್ರೀ ಯೋಗಾನರಸಿಂಹಸ್ವಾಮಿ 
ದೇವಾಲಯದ ಹಿಂಭಾಗ. 
ತಿ. ಶ್ರೀ ಗುರುಲಿಂಗಯ್ಯ ಬಿನ್‌ ಮಲ್ಲಾ ಮೇಸ್ತಿ, ಮೈಲಾರ ಪಟ್ಟಣ ಮತ್ತು ಅಂಚೆ, ದೇವಲಾಪುರ ಹೋಬಳಿ, ನಾಗಮಂಗಲ 
ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.864 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 1055 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:27ನೇ ಸೆಪ್ಟೆಂಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ 
ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲ್ಲೂಕಿನ ಕೊಡಗು 
ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿ. ಭಾಗಮಂಡಲ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳ"ನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಹೆಚ್‌.ಜೆ.ರಮೇಶ್‌ ಬಿನ್‌ ಹೊಸೂರು ಜೊಯಪ್ಪ ಭಾಗಮಂಡಲ. 
2. ಶ್ರೀಮತಿ ಎಸ್‌.ಕೆ.ಸರಳ ಕೋಂ ಎಸ್‌.ಪಿ.ಕೃಪಾಲ್‌, ಕಿರಗಂದೂರು ಗ್ರಾಮ. 
3. ಶ್ರೀ ಬೆಳ್ಳಿಯಪ್ಪ ಬಿನ್‌ ಕೋಳಿಕಾಡು ಗಂಗು, ಕೋಳಿಕಾಡು ಕಾಲೋನಿ, ಚೇರಂಗಲ ಗ್ರಾಮ, ಭಾಗಮಂಡಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.865 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೮೫ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 1084 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:10ನೇ ಅಕ್ಟೋಬರ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲ್ಲೂಕಿನ ಕೃಷಿ ಪತ್ತಿನ ಸಹಕಾರಿ 
ಬ್ಯಾಂಕ್‌ ನಿ, ಬದಾಮಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಹಾದೇವ ನರಸಿಂಹಭಟ್ಟ ಜೋಶಿ. 
2. ಶ್ರೀ ಹನಮಂತ ಗದಿಗೆಪ್ಪ ಕಾಟನ್ನವರ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.866 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 135 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:28ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲ್ಲೂಕಿನ ಕಾವಳಪಡೂರು ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ, ವಗ್ಗ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ.ವಿ.ಅಬ್ಬುಲ್‌ ಸಲಾಂ ಬಿನ್‌ ವಿ.ಅಹ್ಮದ್‌, ಕಾಡಬೆಟ್ಟು ಗ್ರಾಮ, ಕೆಳಗಿನ ವಗ್ಗ,ಬ೦ಟ್ವಾಳ ತಾ. 
2. ಶ್ರೀಮತಿ. ಶೋಭಾ ಆರ್‌.ರಾವ್‌, ಕೋಂ ರಮೇಶ ರಾವ್‌, ಕಾವಳಪಡೂರು ಗ್ರಾಮ, ವಗ್ಗ ಅಂಚೆ, ಬ೦ಟ್ವಾಳ ತಾ. 
ತಿ. ಶ್ರೀ.ಅಣ್ಣು ಮುಗೇರ ಬಿನ್‌ ಕರಿಯ ಮುಗೇರ, ಕೊಳಂಜಿಕೋಡಿ ಮನೆ, ವಗ್ಗ ಅಂಚೆ, ಬ೦ಟ್ವಾಳ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.867 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 447 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ 
ಅರಕಲಗೂಡು ತಾಲ್ಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಮಲ್ಲಿಪಟ್ಟಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. 
1. ಶ್ರೀ ಎಂ.ಕೆ. ಕಾ೦ತರಾಜು ಬಿನ್‌ ಕೃಷ್ಣೇಗೌಡ, ಮತ್ತರ ಗ್ರಾಮ, ಮಲ್ಲಿಪಟ್ಟಣ ಹೋಬಳಿ, ಅರಕಲಗೂಡು ತಾಲ್ಲೂಕು. 
2. ಶ್ರೀಮತಿ ಜಯಮ್ಮ ಕೋಂ ತಿಮ್ಮೇಗೌಡ, ಆಲದಹಳ್ಳಿ, ಮಲ್ಲಿಪಟ್ಟಣ ಹೋಬಳಿ, ಅರಕಲಗೂಡು ತಾಲ್ಲೂಕು. 
3. ಶ್ರೀ ನಿಂಗರಾಜು ಬಿನ್‌ ನಿಂಗಯ್ಯ, ಕಳಗಳಲೆ ಗ್ರಾಮ, ಮಲ್ಲಿಪಟ್ಟಣ ಹೋಬಳಿ, ಅರಕಲಗೂಡು ತಾಲ್ಲೂಕು. 
ಸರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. 
1. ಶ್ರೀ ಗುರುಶಾಂತೇಗೌಡ ಬಿನ್‌ ಪುಟ್ಟಸ್ವಾಮಿಗೌಡ, ಭಾನುಗೊ೦ದಿ ಗರಾಮ, ಕೊಣನೂರು ಹೋಬಳಿ, ಅರಕಲಗೂಡು ತಾಲ್ಲೂಕು. 
2. ಶ್ರೀಮತಿ ಕೃಷ್ಣಮ್ಮ ಕೋಂ ಕಂಗೇಗೌಡ, ಸರಗೂರು ಗ್ರಾಮ, ಕೋಣನೂರು ಹೋಬಳಿ, ಅರಕಲಗೂಡು ತಾಲ್ಲೂಕು. 
3. ಶ್ರೀ ದ್ಯಾವಯ್ಯ ಬಿನ್‌ ಜವರಯ್ಯ, ಸೀಗೋಡು ಗ್ರಾಮ, ಕೊಣನೂರು ಹೋಬಳಿ, ಅರಕಲಗೂಡು ತಾಲ್ಲೂಕು. 
ಕೊಣನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. 
1. ಶ್ರೀ ಕೆ. ಕುಮಾರ್‌ ಬಿನ್‌ ಜರ್ಮನಿಗೌಡ, ಕೊಣನೂರು, ಅರಕಲಗೂಡು ತಾಲ್ಲೂಕು. 
2. ಶ್ರೀಮತಿ ಸಾವಿತ್ರಮ್ಮ ಕೋ೦ ಕೋಡಿಗೌಡ, ಚಿಕ್ಕಬೊಮ್ಮನಹಳ್ಳಿ ಕೊಣನೂರು, ಅರಕಲಗೂಡು ತಾಲ್ಲೂಕು. 
3. ಶ್ರೀ ಹನುಮಂತಯ್ಯ ಬಿನ್‌ ದೇವಯ್ಯ ಕೊಣನೂರು, ಅರಕಲಗೂಡು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.868 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 136 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:28ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನ ದಕ್ಷಿಣ ಕನ್ನಡ ಕೃಷಿಕರ 
ಸಹಕಾರ ಮಾರಾಟ ಸಂಘ ನಿ. ಮಂಗಳೂರು(ಎಸ್‌.ಕೆ.ಎ.ಸಿ.ಎಂ.ಎಸ್‌) ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


೮೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





1. ಯೋಗೀಶ್‌ ಎ. ತಂದೆ ಸೂರಪ್ಪ ಪೂಜಾರಿ ಅಲಕೆ ಮನೆ, ತಣ್ಣೀರುಪಂತ ಗ್ರಾಮ ಮತ್ತು ಅಂಚೆ, ಬೆಳ್ತಂಗಡಿ ತಾ. ದಕ್ಷಿಣ ಕನ್ನಡ. 
2. ರೋಸಲಿನ್‌ ಪಿಂಟೋ ಕೋಂ ಫೆಡ್ರಿಕ್‌ ಪಿಂಟೋ, ಇಳಂತಿಲ ಅಂಚೆ, ಬೆಳ್ತಂಗಡಿ ತಾ. 
ತಿ. ಬಾಬು ಮಲೆಕುಡಿಯ ಬಿನ್‌ ಮುದರ ಮಲಕುಡಿಯ, ಪಾಲ್ತಿಮಾರು ಮನೆ, ಧರ್ಮಸ್ಥಳ ಗ್ರಾಮ, ಬೆಳ್ತಂಗಡಿ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.869 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 138 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:28ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲ್ಲೂಕಿನ ಗಂಜಿಮಠ ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಸುಧಾಕರ ಕುಲಾಲಾ ಬಿನ್‌ ದಾಮೋದರ ಕುಲಾಲಾ ಮೊಗರು ಸೈಟು ಮನೆ, ಕುಕ್ಕಟ್ಟಿ, ಪಿ.ಒ.ಮೊಗರ ಗ್ರಾಮ, 
ತಾ:ಮಂಗಳೂರು, ದಕ್ಷಿಣ ಕನ್ನಡ. 
2. ಶ್ರೀಮತಿ ವಿಜಯಶೆಟ್ಟಿ ಬೂಬೇಟ್ಟ, ಕೆರೆಬಳಿ ಮನೆ, ಮೊಗರು ಗ್ರಾಮ ಕುಕ್ಕಟ್ಟೆ ಪಿ.ಒ. ತಾ:ಮಂಗಳೂರು, ದಕ್ಷಿಣ ಕನ್ನಡ. 
3. ಶ್ರೀ ಹೊನ್ನಯ್ಯ ಬಿನ್‌ ದಿ.ನಕುರ ಮುಳ್ಳುಗಡ್ಡೆ, ಮಳಲಿ ಪಿ.ಒ. ತಾ:ಮ೦ಗಳೂರು ದಕ್ಷಿಣ ಕನ್ನಡ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.870 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 178 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:28ನೇ ಜುಲೈ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಎನ್‌.ಕೆ. ರುದ್ರಪ್ಪ ಬಿನ್‌ ಎಸ್‌.ಕೆ. ಚಂದ್ರಶೇಖರಪ್ಪ, 
ನಲ್ಕುಂದ, ದಾವಣಗೆರೆ ತಾಲ್ಲೂಕು ಇವರನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಕಿನ ನಲ್ಕುಂದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. 
ನಲ್ಕುಂದ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.871 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 206 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:15ನೇ ಜುಲೈ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 
ಸುಳ್ಯ ತಾಲ್ಲೂಕಿನ ವಿವಿಧ 06 ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಉಬರಡ್ಕ ಮಿತ್ತೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌. 
1. ಶ್ರೀ ಚನಿಯ ಬಿನ್‌ ಐತಮೇರ ಮದುವೆಗದ್ದೆ ಉಬರಡ್ಕ ಮಿತ್ತೂರು, ಗ್ರಾಮ ಅಂಚಿ. 
2. ಶ್ರೀಮತಿ ಸರೋಜನಿ ಶೆಟ್ಟಿ ಕೋಂ ಶಿವಾನಂದ ಶೆಟ್ಟಿ ಉಬರಡ್ಕ ಮನೆ, ಉಬರಡ್ಕ 
ತಿ. ಶ್ರೀ ಬಿ.ಕೆ. ಜನಾರ್ಧನ ಗೌಡ ಬಿನ್‌ ಕೇಪುಗೌಡ ಬಳ್ಳಡ್ಕ ಮನೆ, ಅಂಚೆ ಉಬರಡ್ಕ ಮಿತ್ತೂರು. 
ಗುತ್ತಿಗಾರು ಸಿ.ಎ.ಬ್ಯಾಂಕ್‌ 
1. ಶ್ರೀಮತಿ ಜ್ಯೋತಿ ಪ್ರೇಮಾನಂದ ಕೋಂ ಪ್ರೇಮಾನಂದ ಮೊಟ್ಟನಡ್ಕ ಮನೆ, ನಾಲ್ಕೂರು ಗ್ರಾಮ 
ಪರಿಶಿಷ್ಟ ವರ್ಗಗಳ ವಿವಿದೋದ್ದೇಶ ಸಹಕಾರ ಸಂಘ ನಿ. ಸುಳ್ಯ. 
1. ಶ್ರೀ ಡಿ.ತಿಮ್ಮಪ್ಪ ನ್ಯಾಕ್‌ ಬಿನ್‌ ಶಿವಪ್ಪ ನ್ಯಾಕ್‌, ದೇರಳ ಮನೆ, ಯಡಮಂಗಲ. 
2. ಶ್ರೀ ಶೇಷಪ್ಪ ನಾಯ್ಕ ಕಳಮಜ ಮನೆ, ಅಂಚೆ ಕಳ೦ಜ. 
3. ಶ್ರೀಮತಿ ನೀಲಮ್ಮ ಕೋಂ ಆನಂದ ನಾಯ್ಕ ಅಂಚೆ ಗುತ್ತಿಗಾರು. 
ಕೊಲ್ಲ ಮೊಗ್ರು ಹರಿಹರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌. 
ಶ್ರೀ ಗಿರೀಶ್‌ ಕೆ. ಬಿನ್‌ ಸೂರಪ್ಪಗೌಡ ಕಟ್ಟೆಮನೆ, ಬಾಳುಗೋಡು ಅಂಚೆ. 
ಶ್ರೀಮತಿ ದೇವಳ ದೇವಿ ಕೃಷ್ಣಪ್ಪ ಕೋಂ ಸಿ.ಪಿ.ಕೃಷ್ಣಪ್ಪ ಅಂಚೆ ಬಾಳುಗೋಡು. 


1. 
2. ಶ್ರಿ 
ತಿ. ಶ್ರೀ ಎನ್‌.ಸೀತಾರಾಮ ಬಿನ್‌ ಪಕ್ಕೀರ ಅಜಿಲ ಕೆಳಗೆ ಮನೆ ಅಂಚೆ ಕೊಲ್ಲಮೊಗ್ರು. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೮೭ 





ಕಳಂಜ ಬಾಳಿಲ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌. 

1. ಶ್ರೀ ಮಹಾಬಲಗೌಡ ಬಿನ್‌ ಸುಬ್ಬಯ್ಯ ಗೌಡ ಟಿ. 

2. ಶ್ರೀಮತಿ ನೇತ್ರಾವತಿ ಎಂ. ರೈ ಕೋಂ ಎನ್‌.ಮಹಾಬಲ ರೈ, ಗುರಿಕ್ಕಾನ ಮನೆ, ಬಾಳಿಲ. 

ತಿ. ಶ್ರೀಕೃಷ್ಣ ನಾಯ್ಕ್‌ ಬಿನ್‌ ಜೋಮ ನಾಯ್ಕ ಕಳ೦ಜ ಜನತಾ ಗೃಹ ಮನೆ, ಅಂಚೆ ಕಳ೦ಜ. 
ಯಡಮಂಗಲ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌. 

1. ಡಾ: ಬಿ.ಮೋಹನ ಕುಮಾರ್‌ ಅಲಿಯಾಸ್‌ ಮೋನಪ್ಪಗೌಡ ಬಿನ್‌ ನಾರ್ಣಪ್ಪಗೌಡ, ಯಡಮಂಗಲ. 

2. ಶ್ರೀಮತಿ ಶುಭಲತಾ ಕೋಂ ಪರಮೇಶ್ವರ ಗೌಡ, ಬಳಕಜೆ ಮನೆ, ಯಡಮಂಗಲ. 

ತಿ. ಶ್ರೀ ನಾರಾಯಣ ನಾಯ್ಕ ಎಡಮಂಗಿಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.872 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 206 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:29ನೇ ಏಪ್ರಿಲ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಸುಳ್ಯ 
ತಾಲ್ಲೂಕಿನ 17 ವಿವಿಧ ಸಹಕಾರ ಸಂಘ/ ಬ್ಯಾಂಕ್‌ ನಿ, ಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
(1) ಸಿ.ಎ. ಬ್ಯಾಂಕ್‌ ಸುಳ್ಯ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ ನಿ. 
€ ಹರಿಶ್ಚಂದ್ರ ಪಂಡಿತ್‌ ಬಿನ್‌ ಪಂಡಿತ್‌, ರಥಬೀದಿ, ಸುಳ್ಯ. 
ಮತಿ ಸಾವಿತ್ರಿ ಕೋ೦ ಅಯ್ಯಣ್ಣ, ಜಯನಗರ, ಸುಳ್ಯ 
ಶ್ರೀ ಅಬ್ದುಲ್‌ ರೆಹಮಾನ್‌ ಬಿನ್‌ ಕುಂಳುಪ್ಪ ಬ್ಯಾರಿ ಮೊಗರ್ಪಣೆ ಮನೆ, ಅಂಚೆ ಸುಳ್ಯ. 
(2) ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. ಸುಳ್ಯ ತಾಲ್ಲೂಕು. 
1. ಶ್ರೀ ದೇವಣ್ಣ ಶೆಟ್ಟಿ ಕಳಂಜ ಅಂಚೆ, ಸುಳ್ಳ. 
2. ಶ್ರೀಮತಿ ಕಾಂತಿ ಕೋಂ ಮೋಹನ್‌ ಅಂಚೆ, ಸಂಪಾಜೆ. 
ತಿ. ಶ್ರೀ ಈಶ್ವರನಾಯ್ಕ ಬಿನ್‌ ಐತಪ್ಪ ನಾಯ್ಕ ಕಡ೦ಬಲವನೆ, ಕೊಲ್ಲಮೊಗ್ರು. 
(3) ಮುರುಳ್ಯ ಎಣ್ಮೂರು ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ ನಿ. 
1. ಶ್ರೀ ಪೋಕರೆ ಬ್ಯಾರಿ, ರಾಗಿಪೇಟೆ ಮನೆ, ಮುರುಳ್ಯ. 
2. ಶ್ರೀಮತಿ ಶಾರದ ಯಂ ರೈ ಕೋಂ ಮಹಾಬಲ ರೈ, ಅಂಚೆ ಮುರುಳ್ಯ. 
3. ಶ್ರೀ ಚೋಮ ಬಿನ್‌ ಹುಕ್ರ ಅಂಚೆ, ಎಣ್ಮೂರು. 
(4) ಮರ್ಕಂಜ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ 
1. ಶ್ರೀ ಪದ್ಮನಾಭ ಗೌಡ ಕೆ.ಸಿ. ಕುದುನೆಕೋಡಿ ಮನೆ, ಮರ್ಕ೦ಜ. 


1. ಶ್ರಿ 
2. ಶ್ರಿ 
3. 


ಜ್‌ 


2. ಶ್ರೀಮತಿ ಶಾರದ ಕೋಂ ಕುಶಾಲಪ್ಪ ಗೌಡ ಸೂಟೆಗದ್ದೆ ಮನೆ, ಅಂಚೆ: ಮರ್ಕ೦ಜ. 

3. ಶ್ರೀ ಸುಂದರ ಬಿನ್‌ ಚನಿಯ ಗುಡ್ಡೆಮನೆ ಅಂಚೆ, ಮರ್ಕ೦ಜ ಸುಳ್ಯ ತಾಲ್ಲೂಕು. 
(5) ಬೆಳ್ಳಾರೆ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌ ನಿ. 

1. ಶ್ರೀಮತಿ ತಾರಾ ಪಿ. ಕೋಂ ಪಿ.ಆರ್‌. ಶ್ರೀನಿವಾಸ ಪೆರುವಾಜೆ, ಸುಳ್ಯ ತಾಲ್ಲೂಕು. 
(6) ಅಲೆಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘ/ ಬ್ಯಾಂಕ್‌. 

2. ಶ್ರೀ ಅಬ್ದುಲ್‌ ರಜಾಕ್‌ ಬಿನ್‌ ಹಸೈನಾರ್‌, ಪೈಂಬೆಚ್ಚಾಲ್‌, ಅಲೆಟ್ಟಿ, ಸುಳ್ಯ 

3. ಶ್ರೀಮತಿ ಪ್ರಮಿಳಾ ಕೋಂ ನಾರಾಯಣ ಬೈರ, ಅಲೆಟ್ಟಿ ಸುಳ್ಯ. 

4. ಶ್ರೀಮತಿ ಸುಂದರಿ ಕೋಂ ಅಂಗಾರ, ಅಂಚೆ ಅಲೆಟ್ಟಿ. 
(7) ಮಂಡೆಕೋಲು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌. 

1. ಶ್ರೀ ಸುಂದರ್‌ ಕುಂಟಿಕಾನ್‌ ಅಚ್ಚುತ ಕುಂಟಿಕಾನ, ಮಂಡೆಕೋಲು. 

2. ಶ್ರೀ ಮಂಜುನಾಥ ಪೆರಾಲು ಬಿನ್‌ ರಾಮಣ್ಣಗೌಡ, ಪೆರುಪ್ಪು ಮನೆ, ಮಂಡೆಕೋಲು. 

3. ಶ್ರೀಮತಿ ದಮಯಂತಿ ಕೊಡಂಚಿಕಾರ್‌ ಕೋಂ ಗಂಗಾಧರ ನಾಯ್ಕ ಅಂಚೆ ಪೇರಾಲು. 
(8) ಅರಂತೋಡು ತೋಡಿಕಾನ (ಪಿ.ಸಿ.ಸಿ.ಎ.ಬಿ.) 

1. ಶ್ರೀ ಗುಣಶೀಲ ಅಡ್ಕಡ್ಕ ಸಿ.ಆರ್‌. ಕಾಲೋನಿ, ತೋಡಿಕಾನ ಗ್ರಾಮ. 

2. ಶ್ರೀ ಕೆ.ಆರ್‌. ಹೊನ್ನಪ್ಪಗೌಡ ಬಿನ್‌ ರಾಮಯ್ಯ ಗೌಡ, ಕಿರ್ಲಾಯ ಮನೆ, ಅಂಚೆ ಅರಂತೋಡು. 

3. ಶ್ರೀಮತಿ ಸರೋಜಿನಿ ಕೋಂ ಎ.ಎಂ. ಜನಾರ್ಧನ ಎಳುಕಜೆ ಮನೆ, ಅಂಚೆ ಅರಂತೋಡು. 
(9) ನೆಲ್ಲೂರು ಕೆಮ್ರಾಚೆ (ಪಿ.ಸಿ.ಸಿ.ಎ.ಬಿ.) § 

1. ಶ್ರೀ ವೇಣುಗೋಪಾಲ ಪುನ್ನುಟ್ಟ ಬಿನ್‌ ಡಿ. ಜನಾರ್ಧನಗೌಡ ನೆಲ್ಲೂರು ಕೆಮ್ರಾಜೆ. 


ಆ೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





2. ಶ್ರೀಮತಿ ವೇದಾವತಿ ಚೆನ್ನಪ್ಪಗೌಡ, ಬಿಲಿಕೆಜೆ ನೆಲ್ಲೂರು ಕೆಮ್ರಾಜ್‌. 
ತಿ. ಶ್ರೀ ಸುಂದರ ಬಿನ್‌ ಚನಿಯ ಗುಡ್ಡೆಮನೆ ಅಂಚೆ, ದೊಡ್ಡತೋಟ. 
(10) ಮಡಷ್ಪಾಡಿ ಪಿ.ಸಿ.ಸಿ.ಎ.ಬಿ. 
1. ಶ್ರೀ ಕರುಣಾಕರ ಕೇವಳ ಬಿನ್‌ ಡಿ. ಪೂವಪ್ಪಗೌಡ, ಮಡಪ್ಪಾಡಿ. 
2. ಶ್ರೀಮತಿ ಯಶೋಧ ಕೋಂ ರಾಘವ ಗೌಡ, ಬಾಳಿಕಲ ಮನೆ, ಮಡಪ್ಪಾಡಿ. 
3. ಶ್ರೀ ಮೋಹನದಾಸ್‌ ಬಿನ್‌ ಜೋಮಣ್ಣಮಲೆ, ಮಡಪ್ಲಾಡಿ. 
(11) ಕನಕಮಚಲು ಪಿ.ಸಿ.ಸಿ.ಎ. ಬ್ಯಾಂಕ್‌. 
1. ಶ್ರೀ ಬಿ. ಮಹಮ್ಮದ್‌ ಬಿನ್‌ ಡಿ. ಅಬ್ದುಲ್‌ ಕು೦ಇ, ಬೋಲುಬೈಲು ಮನೆ, ಬೌಲ್ದೂರು. 
2. ಶ್ರೀಮತಿ ವೀಣಾ ಅಡ್ಕಾರ್‌ ಕೋಂ ಹರಿಪ್ರಸಾದ್‌ ಅಡ್ಕಾರ್‌, ಅಂಚೆ ಜಾಲ್ಲೂರು. 
3. ಶ್ರೀ ಕೃಷ್ಣಪ್ಪ ನಾಯ್ಕ ಬಿನ್‌ ಲಕ್ಷ್ಮಣ ನಾಯ್ಕ ಮಹಾಬಲಡ್ಕ ಮನೆ, ಅಂಚೆ ಜಾಲ್ಲೂರು. 
(12) ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ. ಐವರ್ನಾಡು. 
1. ಶ್ರೀ ಎಂ.ಕೆ. ಸತೀಶ ಬಿನ್‌ ಎಂ. ಕೃಷ್ಣಪ್ಪ ಗೌಡ ನಾಟಕೇರಿ ಮನೆ, ಅಂಚೆ ಐವರ್ನಾಡು. 
2. ಶ್ರೀಮತಿ ಸವಿತಾ ಕರುಣಾಕರ ಮಡ್ತಿಲ ಮನೆ, ಅಂಚೆ: ಐವರ್ನಾಡು. 
ತಿ. ಶ್ರೀ ಯು. ಕರುಣಾಕರ ನಾಯ್ಕ, ಬಿನ್‌ ಯು. ರಾಮಣ್ಣ ನಾಯ್ಕ ಉದ್ದಂತಾಡಿ ಮನೆ. 
(13) ಚೊಕ್ಕಾಡಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ., 
1. ಶ್ರೀ ಯತೀಶ ಹಿರಿಯಡ್ಕ್‌ ಮನೆ ಅಂಚೆ ಕುಕ್ಕುಜಡ್ಕ 
2. ಶ್ರೀಮತಿ ಅನಿತ ಕೋಂ ಮಂಜುನಾಥ್‌ ಅಂಚೆ ಕುಕ್ಕುಒಡ್ಕ್‌ 
ತಿ. ಶ್ರೀ ಶಂಕರ್‌ ಬಿನ್‌ ಐತ ಮೈರಾಳ ಅಂಚೆ, ದೊಡ್ಡತೋಟ. 
(14) ಗುತ್ತಿಗಾರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. 
1. ಶ್ರೀ ಎಂ.ಕೆ. ಮೋಹನ್‌ ಕುಮಾರ್‌ ಬಿನ್‌ ಕಾರ್ಯಲಪ್ಪ. ಅಂಚೆ ಗುತ್ತಿಗಾರು. 
2. ಶ್ರೀಮತಿ ಸರೋಜಕ ಮೆಟ್ಟಿನಡ್ಕ ಮನೆ ಅಂಚೆ, ನಡುಗಲ್ಲು, ಗಣಪಯ್ಯ ನಾಯ್ಕ, ಅಂಚೇರಿ ಮನೆ, ಅಂಚೆ: ನಡುಗಲ್ಲು. 
(15) ಏನೆಕಲ್‌ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ. 
1. ಶ್ರೀ ಅಶೋಕ ಎನ್‌. ಬಿನ್‌ ಶೇಷಪ್ಪ ಗೌಡ ನೆಕ್ರಾಜೆ ಮನೆ, ಅಂಚೆ ಏನೆಕಲ್‌. 
2. ಶ್ರೀಮತಿ ಜಯ ಸುಬ್ರಹ್ಮಣ್ಯ ಕೋಂ ಸುಬ್ರಹ್ಮಣ್ಯ, ಕೆ.ಎನ್‌. ಕೋಟ ಗೌಡನ ಮನೆ, ಅಂಚೆ: ಏನೆಕಲ್‌. 
3. ಶ್ರೀ ಸತೀಶ ಬಿನ್‌ ಶೇಖರ ಪತ್ನಡ್ಕ ಮನೆ, ಅಂಚ,ಎ ಏನೆಕಲ್‌. 
(16) ಗುತ್ತಿಗಾರರು ರಬ್ಬರ್‌ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ 
1. ಶ್ರಿ ಪಿ. ನಾಗೇಶ್‌ ಬಿನ್‌ ಪಿ. ಪಟ್ಟಣಗೌಡ ಪಾರೆಪ್ಪಾಡಿ ಮನೆ, ಅಂಚೆ ನೆಲ್ಲೂರು ಕೆಂಬ್ರಾಜೆ. 


2. ಶ್ರೀಮತಿ ಯಂ.ಕೆ. ಶಾರದ ಕೋಂ ಜತ್ತಪ್ಪಗೌಡ ಅಂಚೆ, ಗುತ್ತಿಗಾರು ಸುಳ್ಯ. 
ತಿ. ಶ್ರೀ ರವಿ ಬಿನ್‌ ಬೋರ ಮೆಟ್ಟಿನಡ್ಕ್‌ ಗುತ್ತಿಗಾರು ಅಂಚೆ. 
(17) ಕಲ್ಮಡ್ಕ್‌ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., 
1. ಶ್ರೀ ಹನೀಫ್‌ ಬಿನ್‌ ಯಂ.ಕೆ. ಮೊಹಿದ್ದಿನ್‌ ಕಲ್ಮಡ್ಕ, ಸುಳ್ಯ ತಾಲ್ಲೂಕು. 
2. ಶ್ರೀಮತಿ ಪಾರ್ವತಿ ಪುಚ್ಚಮ್ಮ ಮನೆ ಅಂಚೆ ಕಲ್ಮಡ್ಕ, ಸುಳ್ಯ ತಾಲ್ಲೂಕು. 
ತಿ. ಶ್ರೀಮತಿ ಸುಗುಣ ಈಶ್ವರಯ್ಯ ಕೋಂ ಡಾ: ಈಶ್ವರಯ್ಯ ಅಂಚೆ ಕಲ್ಮಡ್ಕ್‌, ಸುಳ್ಯ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.873 ಆರ್‌.ಎಸ್‌. ಹುಚ್ಚಾಚಾರಿ 


ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 224 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:17ನೇ ಜೂನ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಎಂಡಬ್ಲ್ಯೂ 224 ಸಿಎನ್‌ಎಸ್‌ 2005, ದಿನಾಂಕ: 28.03.2005ರಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ 
ತಾಲ್ಲೂಕು ಟಿ.ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಗಂಗಮ್ಮ 
ಕೋಂ ಕರಿಯಪ್ಪ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (10ರ 
ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಕೆ.ನೇತ್ರಾವತಿ ಕೋಂ 
ಕೆ.ಪಿ.ದೇವೇಗೌಡ, ಟಿ.ಕೋಡಿಹಳ್ಳಿ, ಅರಸೀಕೆರೆ ತಾ. ಇವರನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ಟಿ.ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.874 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೮೯ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 224 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:28ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕಿನ ಟಿ. ಕೋಡಿಹಳ್ಳಿ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಗೆ" ಸದಸ್ಯ ರುಗಳನ್ನಾಗಿ "ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಗಂಗಮ್ಮ ಕೋಂ ಕರಿಯಪ್ಪ, ಟಿ. ಕೋಡಿಹಳ್ಳಿಕೊಪ್ಪಲು. 
2. ಶ್ರೀ ದೊಡ್ಡಬೋವಿ ಬಿನ್‌ ನಂಜಾಬೋವಿ, ಕಾಳೇನಹಳ್ಳಿ ಹಟ್ಟಿ. 
3. ಶ್ರೀ ಕೆ. ಹೇಮಂತ ಕುಮಾರ್‌ ಬಿನ್‌ ಕಲ್ಲೇಶಪ್ಪ, ಟಿ. ಕೋಡಿಹಳ್ಳಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.875 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 310 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:31ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಜಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ದಾವಣಗೆರೆ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1 ಶ್ರೀ. ಬಿ.ಆರ್‌.ರಾಮಚ೦ದ್ರಪ್ಪ ಬಿನ್‌ ರಂಗಪ್ಪ, ಹದಡಿ ಗ್ರಾಮ, ದಾವಣಗೆರೆ ತಾ. 
2. ಶ್ರೀ.ಕೆ.ಎಸ್‌.ಬಸವರಾಜಪ್ಪ ಬಿನ್‌ ಶಿವಾನಂದಪ್ಪ, ಆಲೂರು, ದಾವಣಗೆರೆ ತಾ. 
3. ಶ್ರೀಮತಿ.ನಾಗವೇಣಿ ಕೋಂ ಹನುಮಂತಪ್ಪ, ಮಾಯಕೊಂಡ, ದಾವಣಗೆರೆ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.876 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 310 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:1ನೇ ಏಪ್ರಿಲ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯ: ಸಿಎಂಡಬ್ಲ್ಯೂ 310 ಸಿಎನ್‌ಎಸ್‌ 2005 ದಿನಾಂಕ: 31.03.2005ರಲ್ಲಿ ದಾವಣಗೆರೆ ಜಿಲ್ಲೆ ಮತ್ತು 
ತಾಲ್ಲೂಕಿನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳೀಗೆ ಮಾಡಿದ್ದ ಶ್ರೀಮತಿ 
ನಾಗವೇಣಿ ಕೋ೦ ಹನುಮಂತಪ್ಪ ಮಯಗೊಂಡ, ದಾವಣಗೆರೆ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 
29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀಮತಿ ಕಮಲಮ್ಮ ಕೋಂ 
ಡಿ.ಟಿ.ಹೇಮಂತರಾಜ, ತುರ್ಚಘಟ್ಟ ಗ್ರಾಮ, ಬೆಳವನೂರು ಅಂಚೆ, ದಾವಣಗೆರೆ ಜಿಲ್ಲೆ ಇವರನ್ನು ದಾವಣಗೆರೆ ತಾಲ್ಲೂಕು ಪ್ರಾಥಮಿಕ 
ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.877 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 386 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:31ನೇ ಮಾರ್ಚ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 321 ಸಿಎನ್‌ಎಸ್‌ 2005 ದಿನಾಂಕ: 30.03.2005ರಲ್ಲಿ ಸರ್ಕಾರದಿಂದ 
ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ (11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಕಿನ ಮಳಲ್ಕೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ/ಬ್ಯಾಂಕ್‌ ನಿ. ಮಳಲೈೆರೆ 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಡಿ.ಆರ್‌.ವೆಂಕಟೇಶ್‌ ಬಿನ್‌ ರಂಗಪ್ಪ, ಮಳಲ್ಕೆಂ ದಾವಣಗೆರೆ ತಾ. 
2. ಶ್ರೀ ಎಸ್‌.ಎಸ್‌.ಜಯಪ್ಪ ಬಿನ್‌ ಸಿದ್ದಪ್ಪ. ಮಳಲೈಕೆ, ದಾವಣಗೆರೆ ತಾ. 
ತಿ. ಶ್ರೀಮತಿ ವಿಷಾಲಕ್ಷಮ್ಮ “ಕೋಂ ಚನ ವೀರಪ್ಪ, ಕಾಶಿಪುರ, ದಾವಣಗೆರೆ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.878 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೯ಂ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 109 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:22ನೇ ಆಗಸ್ಟ್‌, 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 109 ಸಿಎನ್‌ಎಸ್‌ 2004 ದಿನಾ೦ಕ:10.03.2005ರಲ್ಲಿ ದಿ ಸೆಂಟ್ರಲ್‌ ಅರೆಕಾನೆಟ್‌ 
ಅಂಡ್‌ ಕೋಕೋ ಮಾರ್ಕೆಟಿಂಗ್‌ ಅಂಡ್‌ ಪೊಸೆಸಿಂಗ್‌ ಕೋ-ಆಪರೇಟಿವ್‌ ಲಿ. ಮಂಗಳೂರು (ಕ್ಯಾಂಪ್ಕೋ) ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀ ಪದ್ಮನಾಭ, ನರಿಂಗಾನ, ಕೈರಂಗಳ ಅಂಚೆ, ಬ೦ಟ್ವಾಳ ತಾಲ್ಲೂಕು ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 

ಇವರ ಸ್ಥಾನದಲ್ಲಿ ಬಹುರಾಜ್ಯ ಸಹಕಾರ ಸಂಘಗಳ ಅಧಿನಿಯಮ, 2002ರ ಪ್ರಕರಣ 48ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಐವನ್‌ ಡಿಸೋಜ, ನ್ಯಾಯವಾದಿ, ಮ೦ಗಳೂರು ಇವರನ್ನು ದಿ ಸೆಂಟ್ರಲ್‌ 
ಅರೆಕಾನೆಟ್‌ ಅಂಡ್‌ ಕೋಕೋ ಮಾರ್ಕೆಟಂಗ್‌ ಅಂಡ್‌ ಪ್ರೊಸೆಸಿಂಗ್‌ ಕೋ-ಆಪರೇಟಿವ್‌ ಲಿ. ಮಂಗಳೂರು (ಕ್ಯಾಂಪ್ಕೋ) ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.879 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ; ಸಿಎಂಡಬ್ಲ್ಯೂ 387 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:31ನೇ ಮಾರ್ಚ್‌, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು 
ತಾಲ್ಲೂಕು ಕಂದಗಲ್ಲು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌/ಸಂಘ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಕೆ.ವೀರಭದ್ರಪ್ಪ ಬಿನ್‌ ಕಕ್ಕದೂರು ಮಹದೇವಪ್ಪ, ಕಂದಗಲ್ಲು ಗ್ರಾಮ, ದಾವಣಗೆರೆ ತಾ. 
2. ಶ್ರೀ ಹುಚ್ಚಣ್ಣರ ಹನುಮಂತಪ್ಪ ಬಿನ್‌ ಹುಚ್ಚಪ್ಪ, ಕ೦ದಗಲ್ಲು ಗ್ರಾಮ, ದಾವಣಗೆರೆ ತಾಲ್ಲೂಕು. 
3. ಶ್ರೀ ಡಿ.ಜಿ.ಪ್ರಮಿಳಾ ಕೋಂ ಚಂದ್ರಪ್ಪ, ಕಂದಗಲ್ಲು ಗ್ರಾಮ, ದಾವಣಗೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.880 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 457 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:12ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು ತಾಲ್ಲೂಕಿನ ಅಣಜಿ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕ್‌ ನಿ, ಅಣಜಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಬಸವರಾಜಪ್ಪ ಬಿನ್‌ ದೊಡ್ಡಮನೆ ಚೌಡಪ್ಪ, ಗೊಲ್ಲರಹಳ್ಳಿ. 
2. ಶ್ರೀ ಕೆ.ಎನ್‌.ಕೃಷ್ಣಮೂರ್ತಿ ಬಿನ್‌ ನಾಗಪ್ಪ, ಕೆರೆಯಾಗಳಹಳ್ಳಿ. 
3. ಶ್ರೀಮತಿ ಬಿ.ಕರಿಬಸಮ್ಮ ಕೋಂ ಶಿವಮೂರ್ತಪ್ಪ, ಅಣಜಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.883 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 466 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:3ನೇ ಮೇ, 2005 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11)ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಮತ್ತು 
ತಾಲ್ಲೂಕಿನ ಹೆಮ್ಮನಬೇತೂರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ಇದರ ಆಡಳಿತ ಮಂಡಳಿಗೆ ಸದಸ್ಯ್ಕರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಮಂಜಪ್ಪ ಬಿನ್‌ ಸಿದ್ದಪ್ಪ ಕುರಡಿ, ದಾವಣಗೆರೆ ತಾಲ್ಲೂಕು 
2. ಶ್ರೀಮತಿ ನಾಗಮ್ಮ ಕೋಂ ರೇವಣಸಿದ್ದಪ್ಪ, ಹೆಮ್ಮನಬೇತೂರು, ದಾವಣಗೆರೆ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.884 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೯೧ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 14 ಸಿಎನ್‌ಎಸ್‌ 2005 (ಭಾಗ), ಬೆಂಗಳೂರು, ದಿನಾಂಕ:18ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲೆ ಅಫಜಲಪುರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ 
ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿಯಮಿತ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಶಿವಶರಣಪ್ಪ ಲೋಣಿ ನೀಲೂರು ತಾಲ್ಲೂಕು ಅಫಜಲಪುರ. 
2. ಶ್ರೀ ಅಶೋಕು ಹುಡ್ಡಡಗಿ ಅಫಜಲಪುರ. 
ತಿ. ಶ್ರೀಮತಿ ಮಹಾದೇವಿ ಸಿದ್ದರಾಮ ಅಲೇಗಾ೦ ಮಾಶ್ಚಳ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.886 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 19 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:2ನೇ ಏಪ್ರಿಲ್‌, 2005 
ಕರ್ನಾಟಕ ಸರ್ಕಾರವು ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್‌ ನಿಯಮಿತ, ರಾಯಚೂರು ಇದಕ್ಕೆ ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಕಲಂ 29ರ ಉಪ ಕಲಂ(1)ರ ಮತ್ತು ಕಲಂ 
53ಎ ಅಡಿಯಲ್ಲಿ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.887 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 20 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:16ನೇ ಆಗಸ್ಟ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲ್ಲೂಕಿನ ರೋಣೂರು ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ. ರೋಣೂರು ಇದರ ಆಡಳಿತ ಮಂಡಳಿಗೆ ಸದಸ್ಯ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಆರ್‌.ವಿ.ಗೋಪಿನಾಥ್‌ ಬಿನ್‌ ಎ.ಟಿ.ಪಾರ್ಥಸಾರಥಯ್ಯ, ರೋಣೂರು ಗ್ರಾಮ, ಶ್ರೀನಿವಾಸಪುರ ತಾ. ಕೋಲಾರ ಜಿಲ್ಲೆ. 
2. ಶ್ರೀಮತಿ ಸುನಂದಮ್ಮ ಕೋಂ ಕೆ.ವಿ.ನಾರಾಯಣಸ್ವಾಮಿ, ಕಂಬಾಲಪಲ್ಲಿ ಗ್ರಾಮ, ಶ್ರೀನಿವಾಸಪುರ ತಾಲ್ಲೂಕು, ಕೋಲಾರ ಜಿಲ್ಲೆ 
ತಿ. ಶ್ರೀ ಮುಳಬಾಗಿಲಪ್ಪ ಬಿನ್‌ ಚಿನ್ನಪ್ಪ, ಆರ್‌.ತಿಮ್ಮಸಂದ್ರ ಗ್ರಾಮ, ಶ್ರೀನಿವಾಸಪುರ ತಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.888 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 23 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:23ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ 
ಅಧಿಕಾರವ'ನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿ. 
ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1. ಶ್ರೀಮತಿ ಲೀಲಾದೇವಿ ಆರ್‌. ಪ್ರಸಾದ್‌", ಮಾಜಿ ಸಚಿವರು, ನಂ.64, 1ನೇ ಮುಖ್ಯ ರಸ್ತೆ, ಲೋಯರ್‌ ಪ್ಯಾಲೆಸ್‌ ಅರ್ಚಡ್‌, 
ಬೆಂಗಳೂರು-03. 
2. ಶ್ರೀ ಕೃಷ್ಣಾ ಎಂ. ಕರ್ಕಿ, ಪೂರ್ಣಿಮಾ ಪ್ರಿಂಟಿಂಗ್‌ ಪ್ರೆಸ್‌, ಭಟ್ಕಳ, ಉ.ಕ.ಜಿಲ್ಲೆ. 
ತಿ. ಶ್ರೀ ಬಿ.ಎಸ್‌. ವಿಶ್ವನಾಥನ್‌, ನಿತ್ಯಾನಂದ ನಗರ, ಸುಬ್ರಹ್ಮಣ್ಯಪುರ ಅಂಚೆ, ಉತ್ತರಹಳ್ಳಿ, ಬೆಂಗಳೂರು-61. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.889 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೯೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 32 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:16ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ಸಂತಪುರ ಗ್ರಾಮದ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಸಂತಪುರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಗುರುನಾಥ್‌ ತಂದೆ ಗುಂಡಪ್ಪಾ, ಸಂತಪುರ, ಔರಾದ್‌ ತಾ: 
2. ಶ್ರೀ ನಾಗಪ್ಪಾ ತಂದೆ ಶಿವರಾಮ, ಸಂತಪುರ, ಔರಾದ್‌ ತಾ: 
3. ಶ್ರೀಮತಿ ನೂರ್‌ಜಹಾನ್‌ ಬೇಗಂ ಗಂಡ ಮುನೀರ್‌ಬೇಗ್‌, ಸಂತಪುರ, ಔರಾದ್‌ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.890 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 33 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:2ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲ್ಲೂಕಿನ ತ್ಯಾಮಗೊಂಡ್ಲು 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ, ತ್ಯಾಮಗೊಂಡ್ಲು, ಇದರ ಆಡಳಿತ ಮಂಡಳಿಗೆ "ಸದಸ ೈರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಗುರುಪ್ರಕಾಶ್‌ ಬಿನ್‌ ರಾಮಣ್ಣ, ಕಾರೇಹಳ್ಳಿ, ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲ್ಲೂಕು. 
2. ಶ್ರೀ ಕೃಷ್ಣಪ್ಪ ಬಿನ್‌ ಪಾಪಣ್ಣ, ತ್ಯಾಮಗೊಂಡ್ಲು, ನೆಲಮಂಗಲ ತಾಲ್ಲೂಕು. 
2. ಶ್ರೀಮತಿ ಲೀಲಾವತಿ ಕೋಂ ಚಂದ್ರಶೇಖರ್‌, ತ್ಯಾಮಗೊಂಡ್ಲು, ನೆಲಮಂಗಲ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.891 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 34 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:18ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲೆ ಕುಂದಾಪುರ ತಾಲ್ಲೂಕಿನ ಗಂಗೊಳ್ಳಿ ಕ್ರೆಡಿಟ್‌ ಕೋ- 
ಆಪರೇಟಿವ್‌ ಸೊಸೈಟಿ ನಿ. ಗಂಗೊಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ವಸಂತಿ ಕೋಂ ಈಶ್ವರ ನಾಯಕವಾಡಿ, ಗುಜ್ಜಾಡಿ, ಕುಂದಾಪುರ ತಾಲ್ಲೂಕು. 
2. ಶ್ರೀ ಮಹಾಬಲ ಕೆ. ಪೂಜಾರಿ ಹೆಮ್ಮಾಡಿ ಹೌಸ್‌, ಗಂಗೊಳ್ಳಿ, ಕುಂದಾಪುರ ತಾಲ್ಲೂಕು. 
ತಿ. ಶ್ರೀಮತಿ ಲೀಲಾವತಿ ಕೋಂ ದುರ್ಗರಾಜ್‌, ವೆಂಕಿಮನೆ, ಗಂಗೊಳ್ಳಿ, ಕುಂದಾಪುರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.892 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 35 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:29ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಐನಾಪುರ, ಬಿಜಾಪುರ ತಾ 
ಮತ್ತು ಜಿಲ್ಲೆ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
1. ಶ್ರೀಗಣಪತಿ ಯ. ನಾಗರಗೋಜಿ, ಐನಾಪುರ ಗಾಮ. 
2. ಶ್ರೀಮತಿ. ಶಾಂತವ್ವ ಯಲ್ಲಪ್ಪ ಬಿದರಿ, ಐನಾಪುರ ಗ್ರಾಮ. 
3. ಶ್ರೀ.ಚಂದ್ರಾಮ ತಿ.ವಡ್ಡರ, ಬುರುನಾಪುರ ಗ್ರಾಮ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.893 ಸರ್ಕಾರದ ಅಧೀನ ಕಾರ್ಯದರ್ಶೀ-1, 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೯೩ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 36 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:18ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಬಾಗಲಕೋಟೆ ತಾಲ್ಲೂಕಿನ ಸೀತಿಮನಿ ವ್ಯವಸಾಯ ಸೇವಾ ಸಹಕಾರ 
ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ರಾಯಪ್ಪ ನಿಜಪ್ಪ ವಾಲಿಕಾರ. 

2. ಶ್ರೀ ಗುರು ಮಾನಪ್ಪ ಲಮಾಣಿ. 

3. ಶ್ರೀಮತಿ ಗಂಗವ್ವ ಹಣಮಪ್ಪ ಗೌಡರ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.894 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 37 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:18ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾಸನ ಜಿಲ್ಲೆ ಬೇಲೂರು ತಾಲ್ಲೂಕಿನ ಮಲ್ಲಾಪುರ ವ್ಯವಸಾಯ ಸೇವಾ 
ಸಹಕಾರ ಸಂಘ ನಿಯಮಿತ, ಮಲ್ಲಾಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1 ಶ್ರೀ ಕರಿಯಯ್ಯ ಬಿನ್‌ ಗೌರಯ್ಯ, ಸಿದ್ದನಹಳ್ಳಿ. 

2. ಶ್ರೀ ಕುಮಾರ ಬಿನ್‌ ದೊಡ್ಡಶೆಟ್ಟಿ, ಸವಾಸೇಹಳ್ಳಿ. 

3. ಶ್ರೀಮತಿ ಮಂಜುಳ ಕೊಂ ರುದ್ರೇಗೌಡ, ಹರಿಬಿಹಳ್ಳಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.895 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 57 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:19ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ರಘುನಾಥರಾವ್‌ ದೇಸಾಯಿ ತಂದೆ ರಾಮಚಂದ್ರರಾವ್‌, ಡೊಂಗರ್‌ಗಾಂವ್‌, ಔರಾದ್‌ ತಾಲ್ಲೂಕು 
ಇವರನ್ನು ಬೀದರ್‌ ಜಿಲ್ಲೆ ಔರಾದ್‌ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ. ಔರಾದ್‌, ಇದರ 
ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌.896 ಆರ್‌.ಎಸ್‌. ಹುಚ್ಚಾಚಾರಿ 

ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 59 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾ೦ಕ:19ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಬಸವಕಲ್ಯಾಣ ತಾಲ್ಲೂಕಿನ ಪರ್ತಾಪುರ ಗ್ರಾಮದ 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿಯಮಿತ, ಪರ್ತಾಪುರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ವಿಠಲ್‌ ರಾಮಚಂದ್ರರಾವ್‌ ಕರ್ಡೆ, ಪರ್ತಾಪುರ ಗ್ರಾಮ, ಬಸವಕಲ್ಯಾಣ ತಾಲ್ಲೂಕು. 
2. ಶ್ರೀ ರಂಗರಾವ್‌ ಕಾಂಬ್ಯೆ, ಪರ್ತಾಪುರ ಗ್ರಾಮ. 
ತಿ. ಶ್ರೀಮತಿ ಪಾರ್ವತಿಬಾಯಿ ಭೀಮಣ್ಣ ಅಷ್ಟಗೆ, ಪರ್ತಾಮರ ಗ್ರಾಮ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.897 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


೯೪ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 67 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:22ನೇ ಮಾರ್ಚ್‌, 2005 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ ಕಲಂ(1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ ಸೂಚಿಸಿರುವ ಕೊಪ್ಪಳ ಜಿಲ್ಲೆ 
ಮತ್ತು ತಾಲ್ಲೂಕಿನ ಮೂರು ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಂದೆ ಸೂಚಿಸಿರುವ ವ್ಯಕ್ತಿಗಳನ್ನು ಅವುಗಳ ಆಡಳಿತ 

ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 





ಅನುಬಂಧ 
ಸಂಖ್ಯೆ; ಸಿಎಂಡಬ್ಲ್ಯೂ 67 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:22ನೇ ಮಾರ್ಚ್‌, 2005 
ಕೊಪ್ಪಳ ತಾಲ್ಲೂಕಿನ ವ್ಯವಸಾಯ ಸೇವಾ ಸಹಕಾರ ನಾಮನಿರ್ದೇಶನಗೊಂಡ ಸದಸ್ಯರ ಹೆಸರುಗಳು 


ಸಂಘಗಳು 
ಶಿವಪೂರ ವ್ಯವಸಾಯ ಸೇವಾ ಸಹಕಾರ ಸಂಘ. 





ola 
5ರ 


. ಶ್ರೀ ನಾಗರಾಜ ತಂದೆ ದತ್ತಪ್ಪ ಹರಿಜನ. 

. ಶ್ರೀಮತಿ ಯಂಕಮ್ಮ ಗಂಡೆ ಮರಿ ಗೋವಿಂದಪ್ಪ. 

. ಶ್ರೀ ಶೇಕ್‌ಸಾಬ್‌ ತಂದೆ ಮಲ್ಲಿಕ್‌ ಸಾಬ್‌. 

. ಶ್ರೀ ಹನುಮಂತಪ್ಪ ಹರಿಜನ. 

. ಶ್ರೀಮತಿ ಸುಮಾ ಗಂಡ ದೇವರಾಜ್‌, ಬೇವಿನಹಳ್ಳಿ. 

- ಶ್ರೀ ಬಸವರಾಜ್‌ ಪತ್ತಾರ. 

. ಶ್ರೀ ಪಕೀರಪ್ಪ ಹರಿಜನ. 

. ಶ್ರೀಮತಿ ಎಲ್ಲಮ್ಮ ಗಂಡ ನಾರಾಯಣಪ್ಪ, ಅರಿಕೇರಿ. 

. ಶ್ರೀ ಖಾಜಾ "ಹುಸ €ನ್‌ ತಂದೆ ದಾವುಲ್‌ ಸಾಬ್‌ ಅಗಲಕೇರ. 
ಆರ್‌.ಎಸ್‌. ಹುಚ್ಚಾಚಾರಿ 


ಪಿ.ಆರ್‌.898 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 60 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾ೦ಕ:25ನೇ ಜೂನ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 60 ಸಿಎನ್‌ಎಸ್‌ 2005 ದಿನಾಂಕ: 21.03.2005ರಲ್ಲಿ ಬೀದರ್‌ ಜಿಲ್ಲೆ ಔರಾದ್‌ 
ತಾಲ್ಲೂಕಿನ ಧನ್ನೂರ (ಎಚ್‌) ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ, ಧನ್ನೂರ (ಎಚ್‌) ಇದರ ಆಡಳಿತ ಮಂಡಳಿಗೆ ಮಾಡಿದ್ದ 
ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 
29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸರ್ಕಾರವು ಈ ಕೆಳಕಂಡವರನ್ನು ಬೀದರ್‌ ಜಿಲ್ಲೆ ಭಾಲ್ಕಿ 
ತಾಲ್ಲೂಕಿನ ಧನ್ನೂರ (ಎಚ್‌) ಪ್ರಾಥಮಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್‌ ನಿ. ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ 'ಎಿಕುವಾತ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಸಂತೋಷ ಭದ್ರಪ್ಪಾ “ಗಾದಗಿ, ಧನ್ನೂರಾ (ಎಚ್‌). 
2. ಶ್ರೀ ವೈಜನಾಥ ಗುಂಡಪ್ಪ ಶೆರಿಕಾರ್‌ ಧನ್ನೂರ (ಎಚ್‌) ಗ್ರಾಮ. 
3. ಶ್ರೀಮತಿ ರತ್ನಮ್ಮ ಪುಂಡಲೀಕ್‌ ಧನ್ನೂರ (ಎಚ್‌) ಗ್ರಾಮ. 





02. | ಹೊಸಳ್ಳಿ ಪಟ್ಟಣ ವ್ಯವಸಾಯ ಸೇವಾ ಸಹಕಾರ ಸ೦ಘ. 


೪ 





03. | ಅಗಲಕೇರ ವ್ಯವಸಾಯ ಸೇವಾ ಸಹಕಾರ ಸಂಘ. 














HV ರ್‌ ಟಿ ಜಟ ಣ್‌|ಟು ಟಿ ಠ್‌ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.899 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 66 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲೂ 66 ಸಿಎನ್‌ಎಸ್‌ 2005, ದಿನಾಂಕ: 22.03.2005ರಲ್ಲಿ ಕೊಪ್ಪಳ ಜಿಲ್ಲೆಯ 
ಗಂಗಾವತಿ ತಾಲ್ಲೂಕಿನ ಹನ್ನೆರಡು ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11ರ ಕಲಂ 29ರ ಉಪ 
ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧದಲ್ಲಿ 
ಸೂಚಿಸಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಹನ್ನೆರಡು ವಿವಿಧ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಂದೆ 
ಸೂಚಿಸಿರುವ ವ್ಯಕ್ತಿಗಳನ್ನು ಅವುಗಳ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶೀ-1, ಸಹಕಾರ ಇಲಾಖೆ. 
























































ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ೯೫ 
ಅನುಬಂಧ 
ಸಂಖ್ಯೆ: ಸಿಎಂಡಬ್ಲೂ 66 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2005 
ಕ್ರ. ಜೀವರ್ಗಿ ತಾಲ್ಲೂಕಿನ ವ್ಯವಸಾಯ ಸೇವಾ ನಾಮನಿರ್ದೇಶನಗೊಂಡ ಸದಸ್ಯರ ಹೆಸರುಗಳು 
ಸಂ. ಸಹಕಾರ ಸಂಘಗಳು 
01. | ಗಂಗಾವತಿ ವ್ಯವಸಾಯ ಸೇವಾ ಸಹಕಾರ | 1 ಶ್ರೀ ಕೆ. ಪಾಮಪ್ಪ ತಾಯಿ ದುರ್ಗಮ್ಮ ಅಂಬೇಡ್ಕರ್‌ ನಗರ. 
ಸಂಘ. 2. ಶ್ರೀಮತಿ ಆಜಮ್ಮ ಗಂಡ ಖಾಸಿಂ ಸಾಬ್‌. 
3. ಶ್ರೀ ಶರಣಪ್ಪ ಉಪ್ಪಾರ ತಂದೆ: ವೆಂಕಪ್ಪ ಚನ್ನಳ್ಳಿ. 
02. | ಮರಳಿ ವ್ಯವಸಾಯ ಸೇವಾ ಸಹಕಾರ ಸಂಘ. 1. ಶ್ರೀ ಮಲ್ಲಪ್ಪ ತಂದೆ "ಲಕ್ಷ್ಮಪ್ಪ ಪ್ರಗತಿನಗರ. 
ಶ್ರ ಶ್ರೀಮತಿ' ಲಕ್ಷಿ ಪದೇ ಗೌಡ ಲಿಂಗಪ್ಪ ಆ. ನರಸಾಪುರ. 
3. ಶ್ರೀ ಎಂ. ಬಸ ಪ್ರ ತಂದೆ ದುರ್ಗಪ್ಪ ಸ ಸಾ: ಮರಳಿ. 
03. | ಬಸ್ಸಾ ಪಟ್ಟಣ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಮುದುಕಪ್ಪ ತಂದೆ ಹನುಮಂತಪ್ಪ ಬಸ್ಸಾ ಪಟ್ಟಣ. 
ಸಂಘ. 2. ಶ್ರೀ ಕುರಿಗಂಗಮ್ಮ ಗಂಡ: ಯುಮುನಪ್ಪ. 
3. ಶ್ರೀ ಟಿ. ರಾಧಾಕೃಷ್ಣ ತಂದೆ ಜಾನಕೀರಾಮಯ್ಯ. 
04. | ಗಡ್ಡಿ ವ್ಯವಸಾಯ ಸೇವಾ ಸಹಕಾರ ಸಂಘ. 1. ಶ್ರೀ ಗುಂಡಪ್ಪ ವಿಠಲಾಪುರ. 
2. ಶ್ರೀಮತಿ ದುರುಗಮ್ಮ ಗಂಡ ಶಿವಪ್ಪ ಹಡಪದ್‌, ವಿಠಲಾಪುರ. 
3. ಶ್ರೀ ಮಹಿಬೂಬ್‌ ಸಾಬ್‌ ತಂದೆ ಹೊನ್ನೂರಸಾಬ್‌. 
05. | ಚಿಕ್ಕಜ೦ತಕಲ್‌ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಪರಶುರಾಮ ತಂದೆ ಹುಸೇನಪ್ಪ. 
ಸಂಘ. 2. ಶ್ರೀಮತಿ ಜೈನಾಬಿ ಗಂಡ ಶಾಮಿಸಾಬ್‌. 
3. ಶ್ರೀ ಸಿದ್ರಾಮಸ್ಥಾಮಿ ತಂದೆ ಸಿದ್ದಬಸಯ್ಯ 
06. | ಡಣಾಪೂರ್‌ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಹೊನ್ನೂರಪ್ಪ ತಾಯಿ ಹುಸೇನಮ್ಮ 
ಸಂಘ. 2. ಶ್ರೀಮತಿ ಲಕ್ಷಮ್ಮ ಗಂಡ ಹನುಮಂತಪ್ಪ ಕುರುಬರು. 
3. ಶ್ರೀ ಹೆಚ್‌. ಎಂ. 'ದ್ಹಾರಕೀಶ್‌ ತಂದೆ ಸಿದ್ದಬಸ ಯ್ಯ. 
07. | ಹೊಸಕೆರಾ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಜೀರಾಳ ಕಂಠಪ್ಪ ತಂದೆ ಹನುಮಂತಪ್ಪ. 
ಸಂಘ. 2. ಶ್ರೀಮತಿ ಪುಷ್ಪಾವತಿ ತಂದೆ ಸತ್ಯನಾರಾಯಣ. 
3. ಶ್ರೀ ಪರಸಪ 
08. | ಹನುವಾಳ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ದುರುಗಪ್ಪ ತಂದೆ ಕೆಂಚಪ್ಪ. 
ಸಂಘ. 2. ಶ್ರೀಮತಿ ಈರಮ್ಮ ಗಂಡ ಪಕೇರಪ್ಪ. 
3. ಶ್ರೀ ಶರಣಬಸ ಪ್ರದಾನಕೆಟ್ಟ ತಂದೆ ಹಂಪಣ್ಣ. 
09. | ಹೇರೂರು ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಮಲ್ಲಿಕಾರ್ಜುನ ಹರಿಜನ ತಂದೆ. 
ಸಂಘ. 2. ಶ್ರೀಮತಿ ವನಜಾಕ್ಷ ಗಂಡ ಬಸವರಾಜ್‌. 
3. ಶ್ರೀ ವೆಂಕಟೇಶ ತಂದೆ ಕಮಲಪ್ಪ. 
10. | ಕೆಸರಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘ. 1. ಶ್ರೀ ಶಾಮಣ್ಣ ತಂದೆ ಕಂಠಪ್ಪ. 
2. ಶ್ರೀಮತಿ ಚಾಂದ್‌ಬೀಬಿ ಗಂಡ ಅಟಲ್‌ ಸಾಬ್‌. 
3. ಶ್ರೀ ಹನುಮಂತಪ್ಪ ತಂದೆ ಈಶಪ್ಪ. 
11. | ಆನೆಗುಂದಿ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಹನುಮಂತಪ್ಪ ಹರಿಜನ ಕಡೆಬಾಗಿಲು. 
ಸಂಘ. 2. ಶ್ರೀಮತಿ ಸರಸ್ವತಿ ಗಂಡ ಎಂ.ಎಸ್‌.ಎಸ್‌. ಶರ್ಮ, ವಿರುಪಾಪುರಗಡ್ಡಿ. 
3. ಶ್ರೀ ಬಿ. ಮಹಾಬಳೇಶಪ್ಪ ತಂದೆ ಪ್ರಬಪ, ಆನೆಗುಂದಿ. 
12. | ಮಲ್ಲಾಪೂರಾ ವ್ಯವಸಾಯ ಸೇವಾ ಸಹಕಾರ 1. ಶ್ರೀ ಶಂಕರನಾಯಕ್‌ ತಂದೆ ಹನುಮಂತಪ್ಪ, ಶಾಣಾಪೂರ. 
ಸಂಘ. 2. ಶ್ರೀಮತಿ ಮಣಿಮೋಪಳೆ ಗಂಡ ಚಿನ್ನಸ್ವಾಮಿ, ಬಂಡಿಬಸಪ್ಪ ಕ್ಯಾಂಪ್‌. 
3. ಶ್ರೀ ಬಾಬುಸಾಬ ತಂದೆ ಅಬ್ದುಲ್‌ ಹಮೀದ್‌ ಸಾಬ್‌. 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.900 ಸರ್ಕಾರದ ಅಧೀನ ಕಾರ್ಯದರ್ಶೀ-1, 


ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ 


ಸಂಖ್ಯೆ: ಸಿಎಂಡಬ್ಲ್ಯೂ 68 ಸಿಎನ್‌ಎಸ್‌ 


ಸಹಕಾರ ಇಲಾಖೆ. 


ಅಧಿಸೂಚನೆ 
2005, ಬೆ೦ಗಳೂರು, ದಿನಾ೦ಕ:17ನೇ ಜೂನ್‌, 2005 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಜಾ 68 ಸಿಎನ್‌ಎಸ್‌ 2005, ದಿನಾಂಕ:22.03.2005ರಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ 


ಸಂಘ ನಿ, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಚ೦ದ್ರಪ್ಪ ಬಿನ್‌ ಹಾಲ್‌ಸಿದ್ದಪ್ಪ 


ದೇಶಾಣಿ, ಗೊಲ್ಲರಹಟ್ಟಿ ಅಂಜಿ, ಜಾವಗಲ್‌ ಹೋ. ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ. ಬರುವಂತೆ" ರದ್ದುಪಡಿಸಿದೆ. 
ಮುಂದುವರದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ” ಸಂಖ್ಯೆ (11)ರ 


ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ವೈ.ಎಸ್‌. 


ಬಿನ್‌ ನಂಜುಂಡಪ್ಪ, ಯರಗನಾಳು, ಇವರನ್ನು ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 


ಉಮಾಮಹೇಶ 


ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ "ಜಾರಿಗೆ ಬರುವಂತೆ "ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ 
ಮಾಡಿದೆ. 


ಪಿ.ಆರ್‌.901 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 





೯೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಫೆಬ್ರವರಿ ೧೬, ೨೦೦೬ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 75 ಸಿಎನ್‌ಎಸ್‌ 2005, ಬೆಂಗಳೂರು, ದಿನಾಂಕ:23ನೇ ಮಾರ್ಚ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲೆ ಶಿಡ್ಲಘಟ್ಟ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಸಹಕಾರ ಬ್ಯಾಂಕ್‌ ನಿ., ಶಿಡ್ಲಘಟ್ಟ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ರಾಜಗೋಪಾಲರೆಡ್ಡಿ ಬಿನ್‌ ಕೆ.ಎನ್‌. ರಾಮರೆಡ್ಡಿ, ಕೊತ್ತನೂರು (ಅಂ), ಶಿಡ್ಲಘಟ್ಟ ತಾಲ್ಲೂಕು. 
2. ಶ್ರೀ ಮುನಿಯಪ್ಪ ಬಿನ್‌ “ವೆಂಕಟರಾಯಪ್ಪ ವೀರಾಪುರ, ದೇವರ ಮಳ್ಳೂರ (ಅಂ), ಶಿಡ್ಲಘಟ್ಟ. ತಾಲ್ಲೂಕು. 
3. ಶ್ರೀಮತಿ ಎಸ್‌. "ಸುವರ್ಣಮ್ಮ ಕೋಂ ನಾರಯಣಸ್ವಾಮಿ, ಮಳ್ಳೂರು (ಅಂ), ಶಿಡ್ಲಘಟ್ಟ ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.902 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎ೦ಡಬ್ಲ್ಯೂ 76 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:13ನೇ ಏಪ್ರಿಲ್‌, 2005 
ಈ ಹಿಂದೆ ಸರ್ಕಾರದಿಂದ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (11ರ ಕಲಂ 29ರ ಉಪ ಕಲಂ(1)ರ ಮತ್ತು ಪ್ರಕರಣ 53ಎ ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ 
ನಿಯಮಿತ, ಚಾಮರಾಜಪೇಟೆ, ಬೆ೦ಗಳೂರು-18, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಪ್ರಕರಣ 29 ರಡಿಯಲ್ಲಿ 
1. ಶ್ರೀ ಬಿ.ಎಸ್‌. ಕೃಷ್ಣ ಮಾದೇಗೌಡ, ಭೋಗಾದಿ ಗ್ರಾಮ, ಮೈಸೂರು ತಾಲ್ಲೂಕು. 
2. ಶ್ರೀಮತಿ ಶೋಭಾಪಾಣಿ ಕೋಂ ಶ್ರೀ ಶಂಕರಪಾಣಿ, ಮನೆ ನಂ.327, ಸಾರಂಗ ಬ್ಯುಲ್ಲಿಂಗ್‌, ಬಿ.ಡಿ.ಎ. ಲೇಔಟ್‌, ಸೇಡಂ ರಸ್ತೆ, 
ಗುಲ್ಬರ್ಗಾ. 
3. ಶ್ರೀ ಜಯಣ್ಣ, ಮಾಜಿ ಪುರಸಭಾ ಸದಸ್ಯರು, ಸ್ಟೇಶನ್‌ ಏರಿಯಾ, ರಾಯಚೂರು. 
ಪ್ರಕರಣ 53ಎ ರಡಿಯಲ್ಲಿ 
1. ಶ್ರೀ ಶಿವಯ್ಯ ತಂದೆ ಮಹಾದೇವಯ್ಯ ಅರಿಕೆರೆ ಗ್ರಾಮ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ಎನ್‌.ಪಿ. ಗಾ೦ವಕರ, ವಿನಾಯಕ ಕಾಲೋನಿ, ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆ. 
ಶ್ರೀ ಎಂ. ಕೋಡೋಜಿರಾವ್‌, ಸುಶೀಲ ನಿಲಯ, ಶರಾವತಿ ನಗರ, ಶಿವಮೊಗ್ಗ. 
ಶ್ರೀ ಬಿ.ಹೆಚ್‌. ಬನ್ನಿಕೋಡೆ, ಬಸವೇಶ್ವರ ನಗರ, ಹಿರೇಕೆರೂರ, ಹಾವೇರಿ ಜಿಲ್ಲೆ. 
ಶ್ರೀ ನಿಂಗಣ್ಣ ನೀರಡಗಿ, ಜೀವರ್ಗಿ ತಾಲ್ಲೂಕು. 


EN 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.903 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಬ್ಯೂ 79 ಸಿಎನ್‌ಎಸ್‌ 2005, ಬೆ೦ಗಳೂರು, ದಿನಾಂಕ:13ನೇ ಏಪ್ರಿಲ್‌, 2005 
ಈ ಹಿಂದೆ ದಿನಾಂಕ: 01.06.2004ರವರೆಗೆ ಸರ್ಕಾರದಿಂದ ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ (1)ರ ಕಲಂ 29ರ ಉಪ ಕಲಂ(1)ರ ಮತ್ತು 
ಪ್ರಕರಣ 53ಎ ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕರ್ನಾಟಕ ರಾಜ್ಯ 
ಕೈಗಾರಿಕಾ ಸಹಕಾರ ಬ್ಯಾಂಕ್‌ ನಿಯಮಿತ, ಬಸವನಗುಡಿ ರಸ್ತೆ, ಬೆ೦ಗಳೂರು, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಪ್ರಕರಣ 29 ರಡಿಯಲ್ಲಿ 
1. ಶ್ರೀಮತಿ ಕೆ.ಸಿ. ಭ್ರಮರಾಂಬ ಕೋಂ ಚಂದ್ರೇಗೌಡ, ವಕೀಲರು, ರಾಮರಾವ ಕಾಂಪೌಂಡ್‌, ಹೊಸಪೇಟೆ ರಸ್ತೆ, ಹರಪನಹಳ್ಳಿ, 
ದಾವಣಗೆರೆ ಜಿಲ್ಲೆ. 
2. ಶ್ರೀ ನಾರಾಯಣರಾವ್‌ ಬಿನ್‌ ಶ್ರೀ ಮಾಣಿಕರಾವ ಕಾಳೆ, ವಕೀಲರು, ಪ್ಲಾಟ್‌ ನಂ.45, ಅಂಚೆ: ಕಾಳೇ ಲೇಔಟ್‌, ಬ್ರಹ್ಮಪುರ, 
ಗುಲ್ಬರ್ಗಾ. 
3. ಶ್ರೀ 'ಹೋಮಣ್ಣಾ ಸ ಸಿದ್ರಾಮಪ್ಪ ದಾನಪ್ಪನವರ, ಖಾಮದೊಳ್ಳಿ, ಅಂಚೆ: ಕೇಗ್ಗಳ್ಳಿ, ತಾಲ್ಲೂಕು, ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ. 
ಪ್ರಕರಣ 53ಎ ರಡಿಯಲ್ಲಿ 
1. ಶ್ರೀ ಕೆ. ಮಲ್ಲೇಶಪ್ಪ ಬಿನ್‌ ಶ್ರೀ ಕನಮಪ್ಪ, ಮಾರಮ್ಮ ದೇವಸ್ಥಾನದ ಹತ್ತಿರ, ಹೊರಪೇಟೆ, ಚಿತ್ರದುರ್ಗ ಟೌನ್‌. 
2. ಶ್ರೀಮತಿ ನಫೀಸಾ. ಫಾತಿಮಾ, ಯಲಹಂಕ, ಬೆಂಗಳೊರು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.904 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


